SOCIOLOGY 
10TH KANNADA 
MEDIUM 


by Karnataka 
Patyapusthaka Sangha 


Table of Contents 





ಕರ್ನಾಟಕ ಸರ್ಕಾರ 


ಸಮಾಜಶಾಸ್ತ್ರ 
ಸಾಮಾಜಿಕ ಬದಲಾವಣೆ ಮತ್ತು ಅಭಿವೃದ್ದಿ 
ಹತ್ತನೆಯ ತರಗತಿ 
ವಿಭಿನ್ನ ಸಾಮರ್ಥ್ಯವುಳ್ಳ" (ಅಂಧ ವಿದ್ಯಾರ್ಥಿಗಳಿಗಾಗಿ) 
2015 
ಕರ್ನಾಟಕ ಪಠ್ಯಪುಸ್ತಕ ಸಂಘ (ರಿ.) 
100 ಅಡಿ ವರ್ತುಲ ರಸ್ತೆ ಬನಶಂಕರಿ 3 ನೇ ಹಂತ, 
ಬೆಂಗಳೂರು- 560 085. 
ಮಿತ್ರ ಜ್ಯೋತಿ ಡಿಜಟಲ್‌ ಲೈಬ್ರರಿ 


ಮಿತ್ರ ಜ್ಯೋತಿ 
ಸಿ. ಎ. ಸೈಟ್‌ ನಂ. ಪಿ- 22, 18 ನೇ ಅಡ್ಡರಸ್ತೆ, 31 ನೇ ಮುಖ್ಯರಸ್ತೆ, 
ಸೆಕ್ಟರ್‌- 1 ನಿಫ್ಟ್‌ನ ಹಿ೦ಭಾಗ, ಹೆಚ್‌.ಎಸ್‌.ಆರ್‌. ಲೇಔಟ್‌, 
ಬೆ೦ಗಳೂರು- 560102 
ದೂರವಾಣಿ ಸ೦ಖ್ಯೆ 22587623/ 22587625 
ಈ-ಮೇಲ್‌: mj.tblibrary @ gmail.com 


ವೆಬ್‌ ಸೈಟ್‌: www.mitrajyothi.org 


ಮುನುಡಿ 
ತ್ಕ 


ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಿರುವ ವಿಭಿನ್ನ ಸಾಮರ್ಥವುಳ/ ಅಂಧ 
ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಗಳಿಗೆ ಬದಲಾಗಿ ಶಿದ್ದಾರ್ಥೆಗಳ ಆಯ್ಕೆಗೆ 
ಅನುಗುಣವಾಗಿ ಇದು ವಿಷಯಗಳನ್ನು ಸೂಚಿಸಿ, ಎರಡು ವಿಷಯಗ ನು ಆರಿಸಿಕೊಳ್ಳುವ 
ಅವಕಾಶವನ್ನು ಒದಗಿಸಲಾಗಿದೆ. ಈ ಹದು ವಿಷಯಗಳಲ್ಲಿ ಭಾರತೀಯ ಸಮಾಜ 
ವಿಷಯವುಳ ಒಂದಾಗಿದೆ. 2015 ರಲ್ಲಿ ಹತ್ತನೇ ತರಗತಿಯ ಪಠ ಪುಸ್ತಕವನ್ನು ರಚಿಸಿ, ರಿಗೆ 
ತರಲಾಗಿದೆ. ಎಂಟನೆಯ ಹಾಗೂ ಒಂಭತ್ತನೆಯ ತರಗತಿಗಳಿಗೊ ಪೆಠ್ಲಪಸ್ತಕ ರಚನಾ 
ಕಾರ್ಯವು ತರಿತವಾಗಿ ನಡೆಯುತ್ತಿದ್ದು, ಮುಂದಿನ ವರ್ಷಗಳಲ್ಲಿ ಜಾರಿಗೆ ತರಲು 
ತೀರ್ಮಾನಿಸಲಾಗಿದೆ. 


ಭಾರತೀಯ ಸಮಾಜಶಾಸ್ತ್ರ ವಿಷಯದಲ್ಲಿ ಹತ್ತನೇ ತರಗತಿಗೆ ಸಾಮಾಜಿಕ 
ಬದಲಾವಣೆ ಮತ್ತು ಅಭಿವೃದಿ ಈ ಶೀರ್ಷಿಕೆಯಡಿಯಲ್ಲಿ ವ್ಯಾಪಕವಾಗಿರುವ 
ಕಲಿಕಾಂಶಗಳನ್ನು: ಮಕ್ಕಳ ಕ್ಷಣಿಕ ಅಭಿವೃ ದ್ವಿಯನ್ನು ಗಮನ ಲ್ಲಿಟ್ಟುಕೊಂಡು 2005 ರ 
ರಾಷ್ಟ್ರೀಯ ಪಠಕಮ ಕಾಫ ಡಿಯಲ್ಲೆ' ಹೊಗಸಿ ಪಠವಸುವಿಗೆ ಅನುಗುಣವಾಗಿ 
ವಿಷಯಮಂಡೆನೆ ಹಾಗೂ ಪ್ರತಿ ಅಧ್ಯಾಯದಲ್ಲಿ ನೀಡಿರುವ ಅಭ್ಯಾಸಗಳು ವಿದ್ಯಾರ್ಥಿಗಳನ್ನು 
ತಾರ್ಕಿಕ ಆಲೋಚನೆ ಮಾಡುವಂತೆ ಮಾಡಿ, ಚಟುವಟಿಕೆಗಳ ಮೂಲಕ ಜ್ಞಾನ ರಚನೆ ಮೆತ್ತು 
ಸಂರಚನೆ ಹಾಗೂ ಪುನರ್ರಚನೆ ಮತ್ತು ಸ್ಥಕಲಿಕೆಯೊಂದಿಗೆ ಸಾಮರ್ಥಗ 
ತನ್ನದಾಗಿಸಿಕೊಳ್ಳುವಂತೆ, ನಿತ ಜೀವನದೆಲ್ಲಿನ ಘಟನೆಗಳಿಗೆ ಪರಿಹೆರ ಕಂಡುಕೊಳ್ಳುವ 
ಜೇವನ ಕೌಶಲಗಳನ್ನು ತನ್ನ ದಾಗಿಸಿಕೊಳ್ಳುವಂತೆ ಪ್ರೇರೇಪಿಸುವ ಪ್ರಯತ್ನಶೀಲತೆಯೊಂದಿಗೆ 

ರ್ಭಿಗಳ ಸರ್ವಾಂಗೀಣ ವಕ್ಷಿತ್ತ ವಿಕೌನಕ್ಕೆ ಪೂರಕವಾಗಿವೆ. ತನೂಲಿಕ ಅವರನ್ನು ಸ್ವತಂತ್ರ 

Wiel ಸ್ಪಸ್ಟ ಸಮಾಜದ ಉತ್ತೆ ಇ ಪ್ರಜೆಗಳನ್ನಾಗಿ ಮಾಡುವ ಪ್ರಯೆತ್ನ ನಡೆದಿದೆ. * 


ಏಳು ಅಧ್ಯಾಯಗಳನ್ನೊಳಗೊಂಡ ಈ ಶೀರ್ಷಿಕೆಯಲ್ಲಿ ವಿಷಯ ಮಂಡನೆಯನ್ನು 
ರ ಹಂತವಾಗಿ ಆದಷ್ಟು ಸಂಕ್ಷಿಪ್ತವಾಗಿ, ಸಂಗ್ರಹವಾಗಿ, ಸರಳವಾಗಿ ಪ್ರಸ್ತಾಪಿಸಲಾಗಿದೆ, 
ರಗಳು ಸುಲಭವಾಗಿ ಅಥ ಅಥ್ಯ ೯ಸಿಕೊಳ್ಳುವಂತೆ ರಚಿಸಲಾಗಿದೆ, ಪ್ರತಿ ಅಧ್ಯಾ 
ಸ್ಯ ಯಲ್ಲಿ ನೀಡಿರುವ ಅಭಾಸಗಳು ಮತಿ ಸಲಹಾತಕ ಚಟುವಟಿಕೆಗಳನ್ನು ನೀಡುವುದರ 
ಜೊತೆಗೆ ಪ್ರಚಲಿತ ಅಂಶಗಳಿಗೆ ಆದ್ಧತೆ ನೀಡಿ ಇವುಗಳನ್ನು ಅರ್ಥೈಸಿಕೊಳ್ಳಲು. ಚರ್ಚೆ, 
ಸಂವಾದಗಳಿಗೆ ಅವಕಾಶ ಇರುವರಿತೆ ಈ ಪುಸ್ತಕವನ್ನು ಸಿದ್ಧಪಡಿಸಲಾಗಿದೆ. 


ಕರ್ನಾಟಕ ಪಠ್ಮಪುಸ್ತ ಸಂಘವು ಈ ಪಠಪುಸ್ತಕ ತಯಾರಿಕೆಯಲ್ಲಿ ಸಹಕರಿಸಿದ 
ಸಮಿತಿಯ ಅಧ್ಯಕ್ಷರಿಗೆ? ಸದಸರಿಗೆ ಪರಿಶೀಲಕಕೆಗೆ ಎ ಮಾರ್ಗದರ್ಶಕರಿಗೆ: ಪಠಪುಸ್ಥಕವನ್ನು 
ಸುಂದರವಾಗಿ ಮುದ್ರಿಸಿದ ಮುದ್ರಕರಿಗೆ ಹಾಗೂ ಈ ಕಾರ್ಯದಲ್ಲಿ ಸಹಕರಿಸಿದ ಎಲ್ಲಾ" 
ಮಹನೀಯರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ವಿದ್ಯಾರ್ಥಿಗಳಿಗೆ ಯಶಸಿ ಉಂಟಾಗಿ ಉತ್ತಮ 
ಪ್ರಜೆಗಳಾಗಿ ರೂಪುಗೊಳ್ಳಲೆಂದು' ಕರ್ನಾಟಕ "ಪಠ್ಯಪುಸ್ತಕ ಸಂಘವು ಆಶಿಸುತ್ತದೆ. 


ನಾಗೇಂದ್ರ ಕುಮಾರ್‌ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಪಠ್ಯಪುಸ್ತಕ ಸಂಘ, 
ಬೆಂಗಳೂರು. 


ಬನ ನುಡಿ 


ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಿರುವ ವಿಭಿನ್ನ ಸಾಮರ್ಥವುಳ್ಳ' ಅಂಧ 
ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರವನ್ನು ಒಂದು ವಿಷಯವನ್ನಾಗಿ ಬೋಧಿಸಲು 
ತೀರ್ಮಾನಿಸಿರುವುದು ಅಭಿನಂದನೀಯ ವಿಷಯವಾಗಿದೆ. 


ಪ್ರೌಢಶಾಲೆಯ ಹಂತದಲ್ಲಿರುವ ವಿದ್ಯಾರ್ಥಿಗಳ ಸಾಮಾಜಕ ವ್ಯಕ್ತಿತ್ವ ರೂಪುಗೊಳ್ಳಲು 
ಸಮಾಜಶಾಸ್ತ್ರದ ಅಧ್ಯಯನವು ಸಹಾಯಕವಾಗುತ್ತದೆ. ನಮ್ಮ ಸುತ್ತ.ಮೆಸತೆಲಿನ ಸಾಮಾಜಿಕ 
ವಿದ್ಯಮಾನಗಳನ್ನು ಶಿರಿತುಕೊಳ್ಳುವುದೇ ಸಮಾಜಶಾಸ್ತ್ರದ ಉದೇಶ. ಸಾಮಾಜಿಕ 
ವಿದ್ಯಮಾನಗಳನ್ನು ಅರಿತು ಕೊಳ್ಳುವುದರ ಮೂಲಕ ಭಾರತದೆಂತಹ ವೈ ವಿಧಮಯ 
ರಸೆಸ್ಟವನ್ನು ಸದೈಢವಾಗಿ ಕಟ್ಟಬಹುದಾಗಿದೆ. 


ಹತ್ತನೇ ತರಗತಿಗೆ ಸಾಮಾಜಿಕ ಬದಲಾವಣೆ ಮತ್ತು ಅಭಿವೃ ದಿ ಈ ಶೀರ್ಷಿಕೆ 
ಅಡಿಯಲ್ಲೆ ಸಾಮಾಜಿಕ ಬದಲಾವಣೆ ಈ ಬದಲಾವಣೆಗೆ ಇರುವ ಅಶ್ವಿ ಆತಂಕಗಳು, ಜಾತಿ 
ವ್ಯವಸ್ಥೆಯ' ಸರೂಪ, ಬದಲಾವಣೆಗಳು, ಸಾಮಾಜಿಕ ಬದಲಾವಣೆಯಲ್ಲಿ ಚಳುವಳಿಗಳ ಪಾತ್ರ 
ಶಿಖಿ ಭಾರೆತೀಯ ಮಹಿಳೆಯರ ಸ್ಥಾನ, ಬುಡಕಟ್ಟು ಸಮುದಾಯಗಳ ವೈಶಿಷ್ಟತೆಯ 
ಜೊತೆಗೆ ಸಾಮಾಜಿಕ ಬದಲಾವಣೆಯಲ್ಲಿ ಸಮೂಹೆ ಮಾಧಮಗಳ ಪಾತ್ರವನ್ನು ಳಿಸುವ 
ಪಯತ ಮಾಡಲಾಗಿದೆ. ಸಮಾಜ, ಸಂಸತಿ, ಭಾಷೆ, ಜಾತಿರಧರ್ಮ, ಕುಟುಲ, 
ಬುಡಕಟ್ಟುಗಳನ್ನು ಸಮಾಜ ಶಾಸ್ತವು ವೈ ವೈಜ್ಞಾನಿಕವಾಗಿ ವಸ್ತು ನಿಷ್ಠವಾಗಿ ಅಧ್ಯಯನ 
ಮಾಡುತ್ತದೆ. ಇನಿರಿಂದಾಗಿ ಹದಿಹರೆಯೆಪ ದ್ಯಾರ್ಥಿಗಳಲ್ಲಿ ಭಾರತೀಯೆಸಮಾಜವನು 
ಕುರಿತಾದ ಸರಿಯಾದ ಜ್ಞಾನವು eR. 'ಮೂಲಕ ಭಾರತೀಯ ಸಂವಿಧಾನದ 
ಆಶಯದಂತೆ ಜಾತಿ, ಧರ್ಮ, ವರ್ಗ, ಲಿಂಗ, ಬಣ್ಣದ ಆಧಾರದ ಮೇಲೆ ಸಮಾಜವನ್ನು 
ವಿಭಜಿಸದೆ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿ, ಸದೃಢ ಭಾರತವನ್ನು ನಿರ್ಮಿಸಲು ಸಾಧ. 
ಈ ದಿಕ್ಕಿನಲ್ಲಿ ಸಮಾಜಶಾಸ್ತ್ರವು ವಿದ್ಯಾರ್ಥಿಗಳಿಗೆ ಭಾರತೀಯ ಸಮಾಜನೆನ್ನು ಕುರಿತು, ರ 
ಸರಿಯಾದ ವಿವೇಕವನ್ನು ನೀಡ ಬಲ್ಲಿದು ಎಂಬುದು ನಮ್ಮ ನಂಬಿಕೆಯಾಗಿದೆ. 


ಪಥ್ನಪುಸ್ತಕದ ಉತ್ತಮ ಅಂಶಗಳು ಮತ್ತು ಕೊರತೆಗಳನ್ನು ಶಿಕ್ಷಕರು, ಕರ್ನಾಟಕ 
ಪಠ್ಯಪುಸ್ತಕ%ಂಘದ ಮುಖ ಸಂಯೋಜಕರಿಗೆ ತಿಳಿಸುವ ಕ್ರಮವನ್ನು ಸಾಗತಿಸುತ್ತೇವೆ. ಶಿಕ್ಷಕರ 
ಈ'ಸೂಕ್ತ ಸಲಹೆಗಳನ್ನು ಪೆಡ್ಗಪುಸ್ತಕ ಪರಿಷ್ಕರಣೆಯ ಹಂತದಲ್ಲಿ ಅಳಿವಡಸಕೊಳ್ಳಲಾಗುವುದು. 
ಪೋಷಕರೂ ಈ ಕಾಯಣಿದಲ್ಲೆ ಭಾಗಷೆಹಿಸುವುದಾದರೆ ಅದನ್ನೂ ಸ್ವಾಗತಿಸುತ್ತೇವೆ. 


1. ಪ್ರತಿ ಪಾಠದಲ್ಲಿ ಸಲಹಾತಕ ಚಟುವಟಿಕೆಗಳನು ಕೊಟ್ಟಿದ್ದು, ಅದನು ವಿದ್ಯಾರ್ಥಿಗಳು 
ಅರಿಯಲು ಶಿಕ್ಷಕರು ಸೊಕ್ತವಾದ ಮಾರ್ಗದರ್ಶನವನ್ನು, 'ಸಾಧಸೆಗಳನು 
ವಿದ್ಯಾರ್ಥಿಗಳಿಗೆ 4 ಒದಗಿಸಲೆ ಎಂದು ನಾವು ನಮ್ರತೆಯಿಂದ ಶಿಕ್ಷಕ ಬಂಧುಗಳನ್ನು 
ಕೋರುತ್ತೇವೆ. 


2. ಈ ಪಠ್ಯಪುಸ್ತಕವನ್ನು ರೂಪುಗೊಳಿಸಲು ಸಹಕರಿಸಿದ ಎಲ್ಲರಿಗೂ ವಂದನೆಗಳು. 


ಡಾ. ಸಿ. ಜಿ. ಲಕ್ಷ್ಮಿಪತಿ, ಅಗರು, ಪಠ್ಯಪುಸ್ತಕ ರಚನಾ ಸಮಿತಿ. 


ಪಠ್ಯಪುಸ್ತಕ ರಚನಾ ಸಮಿತಿ 


ಅಧ್ಯಕ್ಷರು: 

ಡಾ.ಸಿ. ಜಿ. ಲಕ್ಷ್ಮಿಪತಿ: ಪ್ರಾಧಾಪಕರು, ಸಮಾಜಶಾಸ್ತ್ರ ವಿಭಾಗ, ಶ್ರೀಮತಿ ವಿ. ಹೆಚ್‌. ಡಿ. 
ಸೆಂಟ್ರಲ್‌ ಇನ್ಸಿಟ್ಬೂಟ್‌ ಆಫ್‌ ಹೋ ಸೈನ್ಸ್‌ ಪ್ಯಾಲೇಸ್‌ ರಸ್ತ, ಬೆಂಗಳೂರು 
ಸದಸ್ಯರುಗಳು: 


ಶ್ರೀ ವಾಸುಕಿ ಬಿ. ಕೆ: ಸಹ ಶಿಕ್ಷಕರು, ಬಿಳಿಗಿರಿ ರಂಗನಾಥ ಪ್ರೌಢ ಶಾಲೆ, ಬಿ. ಆರ್‌. 
ಹಿಲ್ಸ್‌ ಯಳಂದೂರು ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ. 


ಡಾ. ಜಿ. ಶಾಂತಿ: ಸಮಾಜಶಾಸ್ತ್ರ, ಅಧ್ಯಾಪಕರು, ವಿವೇಕಾನಂದ ಇನ್ನಟಿಭೂಟ್‌ ಫಾರ್‌ 
ಲೀಡರ್‌ ಷಿಪ್‌ ಡೆವಲಪ್‌ಮೆಂಟ್‌, ಸಂಶೋಧನಾ ಸಮಾಲೋಚೆಕರತೆ, ಮೈಸೂರು. 


ತ್ರೀ. ಪಿ. ಎಂ. ಕಾಗಿನಕರ್‌: ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಚಂಗವರ, ಶಿರಾ ತಾ: 
ಮಧುಗಿರಿ ಜಿಲ್ಲೆ 


ಪರಿಶೀಲಕರು: 


ಡಾ. ಗುರುಲಿಂಗಯ: ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ, ಕುವೆಂಪು ವಿಶ್ವವಿದ್ಯಾನಿಲಯ, 
ಸಹ್ಯಾದ್ರಿ, ಶಿವಮೊಗ್ಗ. (ನಿಯೋಜಿತ, ಹಿಂದುಳಿದ ವರ್ಗಗಳ ಆಯೋಗದ ಸಔೆಸರು) 


ಸಲಹೆ ಮತ್ತು ಮಾರ್ಗದರ್ಶನ: 


ಶ್ರೀ ನಾಗೇಂದ್ರ ಕುಮಾರ್‌: ವವಸಾಪಕ ನಿರ್ದೇಶಕರು, ಕರ್ನಾಟಕ ಪಠ್ಗಪುಸ್ತಕ ಸಂಘ, 
ಬೆಂಗಳೂರು. 4 4 | 


ಶ್ರೀ ಪಾಂಡುರಂಗ: ಉಪನಿರ್ದೇಶಕರು (ಪ್ರಭಾರಿ) ಕರ್ನಾಟಕ ಪಠ್ಯಪುಸ್ತಕ ಸಂಘ, 
ಬೆಂಗಳೂರು. 


ಕಾರ್ಯಕ್ರಮ ಸಂಯೋಜಕರು: 


ಶ್ರೀಮತಿ. ಎನ್‌. ಎಸ್‌. ಸೌಮ್ಯ: ಸಹಾಯಕ ನಿರ್ದೇಶಕರು, ಕರ್ನಾಟಕ ಪಥ್ಯ ಪುಸ್ತಕ 
ಸಂಘ, ಬೆಂಗಳೂರು. 


ಪರಿವಿಡಿ 
ವಿಷಯ: ಸಮಾಜಶಾಸ್ತ್ರ 


ಶೀರ್ಷಿಕೆ: ಸಾಮಾಜಿಕ ಬದಲಾವಣೆ ಮತ್ತು ಅಭಿವೃದ್ಧಿ 


ಸಾಮಾಜಿಕ ಬದಲಾವಣೆಗಿರುವ ಅಡ್ಡಿ ಆತಂಕಗಳು 


ಭಾರತದ ಜಾತಿವ್ಯವಸ್ಥೆಯಲ್ಲಿನ ಬದಲಾವಣೆ 


ಸಾಮಾಜಿಕ I ಚಳುವಳಿಗಳ ಪಾತ್ರ 
ಬದಲಾಗುತ್ತಿರುವ ಮಹಿಳೆಯರ ಸ್ಥಾನ-ಮಾನ 


ಬುಡಕಟ್ಟು ಸಮುದಾಯಗಳು ಮತ್ತು ಬದಲಾವಣೆ 


ಅಧ್ಯಾಯ- 7 | ಸಾಮಾಜಿಕ ಬದಲಾವಣೆಯತ್ತ ಸು 





ಅಧ್ಯಾಯ- 1 ಸಾಮಾಜಿಕ ಬದಲಾವಣೆ 


ಈ ಅಧ್ಯಾಯದಲ್ಲಿ ನಾವು ಕೆಳಕಂಡ ವಿಷಯಗಳನ್ನು ಕುರಿತು ಅಭಯನ ಮಾಡುತ್ತೇವೆ. 


ಪೀಠಿಕೆ 
1. ಸಾಮಾಜಿಕ ಬದಲಾವಣೆಯ ಅರ್ಥ ಮತ್ತು ಸರೂಪ 
2. ಸಾಮಾಜಿಕ ಬದಲಾವಣೆಯ ಪ್ರೇರಕಾಂಶಗಳು 
2.1 ಶಿಕ್ಷಣ 
2,2 ವಿಜ್ಞಾನ ಮತ್ತು ತಂತ್ರಜ್ಞಾನ 
2.3 ಕೈ ಗಾರಿಕೀಕರಣ 
2.4 ಆಧುನೀಕರಣ 
ಪೀಠಿಕೆ 


ಮಾನವ ಸಮಾಜವು ಮೊದಲಿನಿಂದಲೂ ಬದಲಾಗುತ್ತಾ ಬಂದಿದೆ. 
ಬದಲಾವಣೆಯು ಒಂದು ಸಾಮಾಜಿಕ ಪ್ರಕ್ರಿಯೆ. ಬದಲಾವಣೆಯನು ಹೊಂದದ 
ಸಮಾಜವೇ ಇಲ್ಲ. ಇದು ಸಮಾಜದ ಆಂತರಿಕ ಲಕ್ಷಣವಾಗಿದೆ. ಅನಾಗೆರಿಕ ಸ್ಥಿತಿಯಿಂದ 
ಇಂದಿನ ನಾಗರಿಕ ಸ್ಥಿತಿಯವರೆಗೆ ತಲುಪಲು ಸಮಾಜವು ಅನೇಕ ಬದಲಾವಣೆಗಳನ್ನು 
ಕಂಡಿದೆ. 


ಸಾಮಾಜಿಕ ಬದಲಾವಣೆಯು ಮಾನವನ ಸಾಮಾಜಿಕ ಸಂಬಂಧಗಳ ವವಸೆಯಲ್ಲಿ 
ಕಂಡುಬರುವ ಮಾರ್ಪಾಟುಗಳನ್ನು ಸೂಚಿಸುತ್ತದೆ. ಸಾಮಾಜಿಕ ಸಂಬ ೦ಧಗಳೆ್‌ ಸಾಮಾಜಿಕ 
ಪ್ರಕ್ರಿಯೆಗಳು. ಈ ಸಾಮಾಜಿಕ ಸರಿಬಂಧಗಳಲ್ಲಿ ಕಂಡು ಬರುವ ಪರಿವರ್ತನೆಯನ್ನು 
'ಸನಮಾಜಕ ಬದಲಾವಣೆ' ಎಂದು ಅರ್ಥೈಸಬಹುದಾಗಿದೆ. ಸರಳವಾಗಿ ಹೇಳುವುದಾದರೆ, 
ಸಮಾಜದ ರಚನೆ ಮತ್ತು ,ಕಾರ್ಯಗಳಥೆ ಕಂಡು ಬರುವ ಬದಲಾವಣೆಯೇ ಸಾಮಾಜಿಕ 
ಬದಲಾವಣೆ ಎಂದು ಕರೆಯಬಹುದಾಗಿದೆ. 


1. ಸಾಮಾಜಿಕ ಬದಲಾವಣೆಯ ಅರ್ಥ ಮತ್ತು ಸ್ವರೂಪ 
ಮೆಕ್ಸೆವರ್‌ ಮತ್ತು ಪೇಜ್‌ರವರು ಬಹಳ ಸರಳವಾಗಿ ಹೀಗೆ ಹೇಳುತ್ತಾರೆ: “ಸಾಮಾಜಿಕ 
ಸಂಬಂಧಗಳಲ್ಲಾಗುವ ಪರಿವರ್ತನೆಯೇ ಸಾಮಾಜಿಕ ಬದಲಾವಣೆ” 


ಕಿಂಗ್‌ಸ್‌ಲೇ ಡೇವಿಸ್‌ನ ಪ ಪ್ರಕಾರ “ಸಮಾಜದ ರಚನೆ ಮತ್ತು ಕಾರ್ಯಗಳಲ್ಲಿ ಆಗುವ 
ಬದ ಲಾಣೆಗಳನ್ನು ಸಾಮಾಜಿಕ ಬದಲಾವಣೆ ಎನ್ನಬ ಹುದು” 


ಸಾಮಾಜಿಕ ಚಿಂತನೆಯಲ್ಲಿ ಸಾಮಾಜಿಕ ಪರಿವರ್ತನೆಗೆ ಬಹಳ ಮಹತ್ತವಾದ 
ಸ್ಥಾನವಿದೆ. ಸಾಮಾಜಿಕ ಬದಲಾವಣೆಗೆ ಕಾರಣಗಳೇನು? ಯಾವ ದಿಕ್ಕಿನಲ್ಲಿ ಸಮಾಜ 


ಸಾಗುತ್ತಿದೆ? ಎಂಬ ಇಂತಹ ಪ್ರಶ್ನೆಗಳು ಎಂದಿಗೂ ಸಾಮಾಜಿಕ ಚಿಂತನಶೀಲರನ್ನು 
ಗೊಂದಲಕೀಡುಮಾಡಿವೆ. ಏಕೆದರೆ ಸಾಮಾಜಿಕ ಬದಲಾವಣೆಯು ಸಾಮಾಜಕ 
ಪಕಿಯೆಯೆಲಿ ಅತಂತ ಸಂಕೀರ್ಣವಾದುದು. ಸಾಮಾಜಿಕ ಬದಲಾವಣೆಗಳು 
ಪ್ರಗೆತಿಶೀಲವಾಗಿರಿವಂತೆ ಪ್ರತಿಗಾಮಿಯೂ ಆಗಿರಬಹುದು. ಹಿತಕರವಾಗಿರುವಂತೆ 
'ಫಾನಿಕರವಾಗಿರುವಂತೆ ಇರಬಹುದು. ಉದಾ: ಕೈಗಾರಿಕೀಕರಣವು ಸಮಾಜದಲ್ಲಿ ಪ್ರಗತಿ- 
ಅಭಿವೃದ್ಧಿಯನ್ನು ತರುವುದಾದರೂ ಅದರಿಂದ ಸೆಮಾಜಕ್ಕೆ ಉಂಟಾಗುವ ಹಾನಿಗಳು 

ಷ್ಟವಾಗೆ' ಗೋಚರಿಸುತ್ತದೆ. ಸಾಮಾಜಿಕ ಬದಲಾವಣೆಯೆ ಸರೂಪವನು 
ಸ್ರೌ್ಸೆಮಾಡಿಕೊಳ್ಳಲು ಅದರ ಲಕ್ಷಣಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಅವು 
ಕೆಳಕಂಡಂತಿವೆ: 


1. ಸಾಮಾಜಿಕ ಬದಲಾವಣೆಯು ನಿರಂತರವಾದುದು: ಸಮಾಜವು ನಿರಂತರವಾಗಿ 
ಬದಲಾವಣೆ ಹೊಂದುತ್ತಿರುವುದು. ಮಾನವನು ಸಂಘಜೀವಿಯಾದಾಗಿನಿಂದ 
ಇಂದಿನವರೆಗೂ ಬದಲಾವಣೆಯನ್ನು ನೋಡುತ್ತಲೇ ಸಾಗುತ್ತಿದ್ದಾನೆ. 


2. ಸಾಮಾಜಿಕ ಬದಲಾವಣೆಯು ಸಾರ್ವತ್ರಿಕವಾದುದು: ಜಗತ್ತಿನ ಎಲ್ಲ 
ಸಮಾಜಗಳಲ್ಲೂ ಬದಲಾವಣೆಯು ಸಂಭವಿಸುತ್ತಲೇ ಇರುತ್ತದೆ. ಈ 
ಪ್ರಕ್ರಿಯೆಯಿಂದ ಯಾವುದೊಂದು ಸಮಾಜವು ಹೊರತಾಗಿಲ್ಲ. 


3. ಮಾನವ ಸಂಬಂಧಗಳ ಬದಲಾವಣೆ: ಸಾಮಾಜಿಕ ಬದಲಾವಣೆ ಎಂದರೆ ಮಾನವ 
ಸಂಬಂಧಗಳಲ್ಲಾಗುವ ಪರಿವರ್ತನೆ. ಹಳೆಯ ಸಂಬಂಧಗಳು ಮುರಿದುಹೋದರೆ 
ಹೊಸ ಸಂಬಂಧಗಳು ಬೆಸೆಯುತ್ತವೆ. ಬದಲಾವಣೆಗೆ ಜನರೇ ಕಾರಣರಾಗಿರುತ್ತಾರೆ 
ಹಾಗೂ ಅವರೇ ಅದರ ಪ್ರಭಾವಕ್ಕೆ ಒಳಗಾಗುತ್ತಾರೆ. 


4. ಸಾಮಾಜಿಕ ಬದಲಾವಣೆಯ ರೂಪ ಮತ್ತು ಗತಿ ಬೇರೆಯಾಗಿರುತ್ತದೆ: ಸಾಮಾಜಿಕ 
ಬದಲಾವಣೆಯು ಬೇರೆ ಬೇರೆ ಸಮಾಜಗಳಲ್ಲಿ ವಿವಿಧ ರೂಪಗಳಲ್ಲಿ ಹಾಗೂ ವಿವಿಧ 
ಕಾರಣಗಳಿಗಾಗಿ ಸಂಭವಿಸಬಹುದು. ಬದಲಾವಣೆಯ ವೇಗ ಹಾಗೂ ಅದರ 
ಪರಿಮಾಣದಲ್ಲಿ ವ್ಯತ್ಯಾಸ ವಿರುತ್ತದೆ. ಅಲ್ಲದೇ ಕಾಲಮಾನಕ್ಕನುಗುಣವಾಗಿಯೂ 
ವ್ಯತ್ಯಾಸ ಹೊಂದದೆ 


5, ಸಾಮಾಜಿಕ ಬದಲಾವಣೆಯು ಅನಿಶ್ಚಿತ: ಸಾಮಾಜಿಕ ಬದಲಾವಣೆಯು ಒಂದು 
ನಿಶಿತ ರೂಪದಲ್ಲಿ ನಡೆಯಬೇಕೆಂಬ ಹೂಾವುದೇ ನಿಯಮವಿಲ್ಲ. ಸಾಮಾಜಿಕ 
ಬದೆಲಾಣೆಯು ಹೀಗೆಯೇ ಆಗುತ್ತದೆ ಎಂದು ಖಚಿತವಾಗಿ ತಿಳಿಸಲು ಸ ಸಾಧ್ಯವಿಲ್ಲ. 


6. ನಿಯೋಜಿತ ಮತ್ತು ಅನಿಯೋಜಿತ ಬದಲಾವಣೆ: ಸಾಮಾಜಿಕ ಬದಲಾವಣೆಯ 
ಗುರಿ ಮತ್ತು ಗತಿ ಎರಡು ಮಾನವ ನಿರ್ಧಾರಿತವಾಗಿರುತ್ತವೆ. ಮಾನವನು 
ಸಾಮಾಜೆಕ ಬದಲಾವಣೆಯ ದಿಕ್ಕನ್ನು ಯೋಜಿತಪ್ರಕಲಗಳ ಮೂಲಕ 
ನಿಯಂತ್ರಿಸಲು ಯತ್ನಿಸುತ್ತಾನೆ. ಇಡೆ ನಿಯೋಜಿತ ಬದಲಾವಣೆಯಾಗುತ್ತದೆ. 


ಕೆಲವೊಮ್ಮೆ; ಮಾನವನ ಕೈ ಮೀರಿ ನಿಸರ್ಗದಲ್ಲುಂಟಾಗುವ- ಅತೀವೃಷ್ಟಿ ಅನಾವೃಷ್ಟಿ 
ಭೂಕಂಪ, ಧಾಂಕ್ರಾಮಿಕ 'ೋಗಗಳು, ಜಾಲಾಮುಖಿಯ ಆಸ್ಷೋಟ- 
ಬದಲಾವಣೆಗಳನ್ನು ಅನಿಯೋಜಿತ ಬದೆಲಾವಣೆಗಳೆಂದು ಹೆಊಬಹುದು. 


7. ಸಾಮಾಜಿಕ ಬದಲಾವಣೆಯು ೨ ವಸ್ತುನಿಷ್ಠ ಷ್ಟ ಕಲ್ಪನೆಯಾಗಿದೆ: ಇದು ಸಾಮಾಜಿಕ 
ಜೀವನದಲ್ಲಿ ಉಂಟಾಗುವ ಸ್ಗ ಷ ಹಾಗ) ಖಚಿತವಾದ ಪ್ರಕ್ರಿಯೆಗಳನ್ನು 
ಸೂಚಿಸುತ್ತದೆಯೇ ಹೊರತು | ತಿಕ ಅಥವಾ ಧಾರ್ಮಿಕ ಕ ಮೌಲ್ಯಗಳನ್ನಲ್ಲ. 


8. ಪುನರಾವರ್ತಿತ ಮತ್ತು ದೀರ್ಫಾವಧಿಯ ಪರಿವರ್ತನೆಗಳು: ಕೆಲವು ಕ್ಷೇತ್ರಗಳಲ್ಲಿ 
ಬದಲಾವಣೆಗಳು ಆಗಾಗ್ಗೆ ಸಂಭವಿಸುತ್ತಿರುತ್ತವೆ. ಉಡುಪು, ಭಾಷೆ 
ಮುಂತಾದವುಗಳಲ್ಲಿ ಪರಿವರ್ತನೆಗಳು” ಪುನಃ ಪುನಃ ಸಂಭವಿಸುತ್ತವೆ. ಆದರೆ ಜನರ 
ಮೌಲಗಳಲ್ಲಿ, ರಾಜಕೀಯ ಸಿದ್ಧಾಂತಗಳಲ್ಲಿ ಪರಿವರ್ತನೆಗಳು ಉಂಟಾದಾಗ ಅವು 
ಗಂಭೇರ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ಈ ಪರಿಣಾಮಗಳು ಬಹಳ 
ಕಾಲದವರೆಗೆ ಇರುವ ಸಾಧತೆಯಿದೆ. ಉದಾ: ರಷ ಲ್ಲಿ ಕಾರ್ಲ್‌ ಮಾರ್ಕ್‌ ನ 
ಸಿದ್ಧಾಂತ ಬಹುಕಾಲದವರೆಗೆ ಜನರ ಮೇಲೆ ಪ್ರಭಾವ ಬೀರಿತ್ತು. 


2. ಸಾಮಾಜಿಕ ಬದಲಾವಣೆಯ ಪ್ರೇರಕಾಂಶಗಳು 


ಬದಲಾವಣೆ ಸಮಾಜದ ಅಂತರ್ಗತ ಗುಣವಾಗಿದೆ. ಅನೇಕ ಆಂತರಿಕ ಹಾಗೂ ಬಾಹ್ಯ 
ಒತ್ತಡಗಳ ಕಾರಣಗಳಿಂದ ಸಮಾಜವು ಪರಿವರ್ತನೆಯ ಪ್ರಕ್ರಿಯೆಗೆ ಒಳಗಾಗಿದೆ. 
ಸಾಮಾಜಿಕ ಬದಲಾವಣೆಗೆ ಪ್ರೇರಕವಾದ ಅಂಶಗಳನ್ನು ಕಳಗೆ ವಿವರಿಸಲಾಗಿದೆ. 


2.1 ಶಿಕ್ಷಣ 


ಆಧುನಿಕ ಯುಗದಲ್ಲಿ ಶಿಕ್ಷಣದಿಂದ ಉಂಟಾದ ಪರಿವರ್ತನೆಯು ಬಹು 
ಪರಿಣಾಮಕಾರಿಯಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಸಾವರ್ತ್ರಿಕ ಶಿಕ್ಷಣವು ಜನರ 
ಜೀವನದಲ್ಲಿ ಗಣನೀಯ ಬದಲಾವಣೆಯನು ತರಿದಿದೆ. ವರ್ತಮಾನ ಪತ್ರಿಕೆಗಳನ್ನು ಓದಿ 
ಸುದಿ ತಿಳಿಯುವ, ಮಾರಾಟದ ವಸ್ತುಗಳ ಮೇಲೆ ನಮೂದಿಸಿದ ಬೆಲೆಯನ್ನು 8 
ಸಾಮಾನ ಲೆಕ್ಕಚಾರವನ್ನು ಕಲಿತು ವ್ಯವಹರಿಸುವ, ಸ್ವ ಸ್ಪಪ್ರಯತ್ನದಿಂದ ಕಾಯನ ನಿರ್ವಹಿಸು 
ಅನೇಕ ಸಾಮೆರ್ಥಗಳನ್ನು ಶಿಕ್ಷಣದಿರಿದ ಪಡೆಯಬೆಹುದು" ಪ್ರಾಥಮಿಕ ಹಾಗೂ Be 
ಹಂತದ ಶಿಕ್ಷಣವು ಮಕೌಲ್ಲಿ ಸಾಮಾಜಿಕ ಬದಲಾವಣೆಯ ಗುರಿಯತ್ತ ನಡೆಯುವಲ್ಲಿ ಭದ್ರ 
ಬುನಾದಿ ಹಾಕಿದರೆ ಕೆಲೇಜು ಹಾಗೂ ವಿಶ್ವವಿದ್ಯಾಲಯ ಮಟದ ಶಿಕ್ಷಣವು ಸಮಾಜವನ್ನು 
ನಿರ್ದಿಷ್ಟ ದಿಕ್ಕಿನಲ್ಲಿ ಬದಲಿಸಿ ಪ್ರಗತಿಗಾಮಿ ಶಕ್ತೆಯಾಗಿಸುತ್ತದೆ. ಕ್ಷಣವು ಸಾಮಾಜಿಕ 
ಬದ ಯೆವಣೆಯನು ತರಬಲ್ಲ ಅತಂತ ಪಭಾವಶಾಲಿ ಮಾಧಮವಾಗಿದೆ ಎಂಬುದು 
ನಿಸ್ಸಂದೇಹವಾಗಿದೆ. ಹೀಗಾಗಿ ಔಪೆಚಾರಕ ಶಿಕ್ಷಣವು ಪ್ರಚಲಿಔ ಸಾಮಾಜಿಕ ಜೀವನದ ಮೇಲೆ 
ಉಂಟು ಮಾಡಿರುವ ಕೆಲವು ಪ್ರಮುಖ ಪರಿಣಾಮಗಳನ್ನು ಇಲ್ಲಿ ವಿವೇಚಿಸಲಾಗಿದೆ. 


. ಆಧುನಿಕ ಶಿಕ್ಷಣ ಒಂದು ಔದ್ಯೋಗಿಕ ಸ ಸಾಧನೆ: ಇಂದಿನ ಕ್ಲೈಗಾರಿಕಾ ಯುಗದಲ್ಲಿ 

ಉದ್ಯೋಗವನ್ನು ಗಳಿಸಲು ಬೇಕಾದ ಕೌಶಲ್ಯ, ತಂತ್ರಜ್ಞಾನ, ಮತ್ತು ತರಬೇತಿಯನ್ನು 
ಶಿಕ್ಷಣವು ನೀಡುತ್ತಾ ಬಂದಿದೆ. ವೃತ್ತಿ ಆಧಾರಿತ ತಾಂತ್ರಿಕ ಶಿಕ್ಷಣವಂತೂ ಇಂದು ಹೆಚ್ಚಿನ 
ಪ್ರಾಮುಖತೆ ಪಡೆದಿದೆ. ಉನ್ನತ ತಾಂತ್ರಿಕ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಅಧಿಕ 
ಸರಪಾದನೆ ಮಾಡುವ ವೃತ್ತಿ ಪಡೆಯಲು ಸಾಧ್ಯವಾಗಿದೆ. 


. ಜನರ ದೃಷ್ಟಿಕೋನ ಬದಲಾವಣೆ: ಶಿಕ್ಷಣವು ಜನರಲ್ಲಿ ಹೊಸವಿಚಾರ, ಆಲೋಚನೆ, 
ಆಸೆ- ಆ ಆಕಾರಕ್ಷೆಗಳು ಮೂಡಲು ಕಾರಣವಾಗಿದೆ. ಇದು ಅವನ ಇಚ್ಛಾಶಕ್ತಿಯನ್ನು, 
ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಶಿಕ್ಷಣವು ರೂಢಿ-ಸಂಪ್ರದಾಯಗಳು, ನರಿಬಿಕೆ- ಶ್ರದ್ದೆಗಳು 
ಆದರ್ಶ ಮೌಲ್ಗಗಳನ್ನು ಬದಲಿಸಿದೆ ವೈ ಜಾನಿಕ ಮನೋಭಾವನೆ ಬೆಳೆಸುವಲ್ಲೆ ” 
ಶಿಕ್ಷಣದ ಪಾತ್ರ ಮಹತ್ವದ್ದಾಗಿದೆ. 


. ಪ್ರೀಯರ ಸ್ಥಾನಮಾನ ಸುಧಾರಣೆ: ಆಧುನಿಕ ಶಿಕ್ಷಣವು ಸ್ತ್ರೀ ಪುರುಷರೆಂಬ 
ಬೇಧವಿಲ್ಲದೆ ಬಿಲರನು ಸಮಾನ ದೃಷ್ಟಿಯಿಂದ ಕಾಣುವುದ ನ್ನು ಕಲಿಸುತ್ತದೆ. ಬಹು 
ಕಾಲದವರೆಗೆ ಉನ್ನತ ಶಿಕ್ಷಣದಿಂದ ವ೦ಚಿತವಾಗಿದ್ದ ಪ್ರೀ ಸಮುದಾಯವು ಶಿಕ್ಷಣವನ್ನು 
ಪಡೆಯಲು ಸಾಧಾಗಿದೆ. ಶಿಕ್ಷಿತ ಉದ್ಯೋಗಸ್ಥ ಮಹಿಳೆಯರ ಸಂಖೆ ಹೆಚುತಿದೆ. 

ಸ್ತ್ರೀಯರು ಶಿಕ್ಷಣಿದಿಂದಾಗಿ ಹೆಚ್ಚು ಹೆಚ್ಚು ಟರ್ಥಿಕ ಸ್ವಾವಲಂಬಿಗಳಾಸುತ್ತಿದ್ದಾರೆ. 


. ಸಾಮಾಜಿಕ ಹಾಗೂ ಆರ್ಥಿಕ ಪ್ರತಿಫಲ ಸಾಧನ: ಇಂದಿನ ಸಂಕೀರ್ಣವಾದ 
ಸಾಮಾಜಿಕ ವವಸ್ಥೆಯು ಆಧುನಿಕ ಶಿಕ್ಷಣ ಮತ್ತು ವಿಶೇಷ ಪರಿಣಿತಿಯನ್ನು 
ಹೊಂದಿರುವೆ ಜನರನ್ನು ಅಪೇಕ್ಷಿಸುತ್ತದೆ. ಬದಲಾದ ಇಂದಿನ ಸಮಾ 
ಅವಶ್ಯಕತೆಗಳನ್ನು ಪೂರೈಸ ಸಲು ಶಿಕ್ಷಣದ ಲ ಪರಿವರ್ತನೆ ಆಗಬೇಕಾಗಿದೆ. 


. ಸಾಮಾಜಿಕ ಚಲನೆಗೆ ಸಹಾಯಕ: ಶಿಕ್ಷಣವು ಸಾಮಾಜಿಕ ಸ್ಥಾನಮಾನವನ್ನು 
ಉತ್ತಮಪಡಿಸುವಲ್ಲಿ ಒಂದು ಪ್ರಭಾವಿ ಸಾಧನವಾಗಿದೆ. ಉದ್ಯೋಗ ಗಳಿಸುವಲ್ಲಿ 

ಶೆ ಕ್ಷಣಿಕ ಅರ್ಹತೆ ಅಗತ ಅಂಶವಾಗಿದೆ. ಶಿಕ್ಷಣದಿಂದ ಔದ್ಯೋಗಿಕ ಚಲನೆ- ಸಾಮಾಜಕ 
ಚೆಲನೆ ಸಾಧ್ಯವಾಗಿದೆ. 


| ಮ ಟು ಜಾಗೃತಿ: ಶಿಕ್ಷಣವು ಸಾರ್ವತ್ರಿಕವಾದುದರಿಂದ 
ದುರ್ಬಲವರ್ಗದವರು ತಮ ಅರ್ಥಿಕ ಹಾಗೂ ಸಾಮಾಜಿಕ ಸ್ಥಾನಮಾನಗಳನ್ನು 
ಉತ್ತಮಪಡಿಸಿಕೊಳ್ಳಲು ಶಿಕ್ಷಣವು ಒಂದು ಸಾಧನವಾಗಿದೆ. ಶೋಷಣೆಯ ವಿರುದ್ಧ 
ಧ್ಯನಿ ಎತ್ತುವ ಜಾಗೃತಿ ಆಧುನಿಕ ಶಿಕ್ಷಣದಿಂದ ಸಾಧ್ಯವಾಗಿದೆ. 


ತ ಕಗರೀಕರಣಕೆ ಪ್ರಚೋದನೆ: ಉನತ ಶಿಕ್ಷಣ ಮ ವಿದಾಸಂ 

ಸಾಮಾನ್ಯವಾಗಿ ನ ಗರಗಳಲ್ಲಿ ಕೇಂದ್ರೀಕೃತವಾಗಿರುವುದರಿಂದೆ ಆ ಸ ಗಳಲ್ಲಿ 

ಉದೊಳಗಾವಕಾಶಗಳು ಹೆಚ್ಚಿದೆ. ನಗರವಾಸಿಗಳ ಸಂಖ್ಯೆಯು ಹೆಚ್ಚುತ್ತಿರುವುದು ಈ 
ಕಾರಣದಿಂದಲೇ ಎಂಬುದು ಗಣನೀಯವಾಗಿದೆ. 


8. ರಾಜಕೀಯ ಪ್ರಜ್ಞೆ: ಶಿಕ್ಷಣವು ರಾಜಕೀಯ ಹಾಗೂ ಸಾಮಾಜಿಕ ಬದಲಾವಣೆಯ 
ಪ್ರಬಲ ಸಾಧನೆ: ನೆಂಬುದು ಎಲ್ಲರೂ ಒಪ್ಪಬೇಕಾದ ವಿಷಯವಾಗಿದೆ. ಪ್ರಜಾಪ್ರಭುತ್ವ 
ರಾಷದ ಯಶಸ್ಸು ಅಲ್ಲಿನ ಜನತೆಯ ರಾಜಕೀಯ ಪ್ರಜ್ಞೆ ಮತ್ತು ಅವರ 
ಶಿಕ್ಷ ಮಟವನ್ನು ಅವಲಂಬಿಸಿದೆ ಎಂದು ಹೇಳಬಹುದು. ಒಟ್ಟಿನಲ್ಲಿ 
ಹೇಳುವುದಾದರೆ ಶಿಕ್ಷಣವು ಸಾಮಾಜಿಕ ಬದಲಾವಣೆ ತರುವಲೆ ಪ್ರಭಾವಿ 
ಸಾಧನವಾಗಿದೆ. 


2.2 ವಿಜಾನ ಮತು ತಂತಜಾನ 
ಇ 0 ಆಜಾ 


ವಿಜ್ಞಾನ ಮತ್ತು ತಂತ್ರಜ್ಞಾನವು ಮಾನವನ ಸಾಮಾಜಿಕ ಬದಲಾವಣೆಯಲ್ಲಿ ಮುಖ 
ಪಾತ್ರ ವಕಿ ಹಿಸುತ್ತವೆ. ತಂತ್ರಜ್ಞಾನದಲ್ಲಿ ಪ್ರ ಪ್ರಗತಿಯಾದಂತೆ ಸಮಾಜದಲ್ಲಿಯೂ ಬದಲಾವಣೆ ₹ 
ಕಾಣುತ್ತದೆ. ತಂತ್ರಜ್ಞಾನದೆಂದ ಉಂಟಾಗುವ ಸಾಮಾಜಿಕ ಪರಿಣಾಮಗಳು 
ವ್ಯಾಪಕವಾಗಿರುತ್ತದೆ. 


1. ಉದ್ದಿಮೆಗಳಲ್ಲಿ ಯಂತ್ರಗಳ ಬಳಕೆ: ಯಂತ್ರಚಾಲಿತ ಉದ್ದಿಮೆಗಳು ಇಂದು 
ಉತಾದನಾ ಕೇಂದ್ರಗಳಾಗಿದ್ದು ಕಡಿಮೆ ಖರ್ಚಿನಲ್ಲಿ ಉತ್ತಮೆ ದರ್ಜೆಯ ವಸ್ತುಗಳನ್ನು 
ಬೃ ಹತ್‌ ಪ್ರಮಾಣದಲ್ಲಿ ತಯಾರಿಸುವುದು ಸಾಧ್ಯವಾಗಿದೆ. 


2. ಸಂಪರ್ಕ ಸಾಧನಗಳ ಬೆಳವಣಿಗೆ: ತಂತ್ರಜ್ಞಾನದ. ಕೊಡುಗೆಗಳಾದ ಅಂಚೆ ಮತ್ತು ತಂತಿ, 
ದೂರವಾಣಿ, ದೂರದರ್ಶನ, ಮಿಂಚಾಡು (ಇ-ಮೇಲ್‌) ಸೆಲ್‌ ಫೋನ್‌, 
ಅಂತರ್ಜಾಲ, ದೂರಶಿಕ್ಷಣ ಮಾಧಮ, ಇವುಗಳು ಜಗತ್ತನ್ನು ಕ್ಷಣಮಾತ್ರದಲ್ಲಿ 

೦ಪರ್ಕಿಸುವ ಸಾಧನಗಳಾಗಿವೆ. ಪಿತ್ತದ ಗಾತ್ರವನ್ನು ಕುಗ್ಗದ.” 


3. ಸಾರಿಗೆ ವಸ್ಥೆಯ ಬೆಳವಣಿಗೆ: ಸಾರಿಗೆ ವ್ಯವಸ್ಥೆಯಲ್ಲಾಗಿರುವ, ಆಗುತ್ತಿರುವ ಎಲ್ಲಾ 
ಆನ್ವೇಷಣೆ ರಗಳು ತಂತ್ರಜ್ಞಾನದಿಂದಾಗಿದ್ದು, ಜನರ ಪ್ರಯಾಣ ಹಾಗೂ" ವಸ್ತುಗಳ” 
ಸಾಗಾಟಕ್ಕೆ ಅನುಕೂಲವಾಗಿದೆ. 


4. ಕೃಷಿವಿಧಾನಗಳ ಸುಧಾರಣೆ: ಕೃಷಿ ತಂತ್ರಜ್ಞಾನದಿಂದಾಗಿ ಕೃಷಿ ಪದ್ಧತಿ ಹಾಗೂ 
ವಿಧಾನಗಳಲ್ಲಿ ಬದಲಾವಣೆ ಕರಿಡುಬಂದೆದೆ. ಇಂದು ಜಾತ ಕೃಷಿ 
ಚಟುವಟಿಕೆಗಳು ಯಂತ್ರಗಳಿಂದ ನಡೆಯುತ್ತಿದೆ. 


2.3 ಕೈಗಾರಿಕೇಕರಣ 


ಕೈಗಾರಿಕೀಕರಣವು ಸುಮಾರು 18 ನೇ ಶತಮಾನದಲ್ಲಿ ಪ್ರಾರಂಭವಾಗಿ 21 ನೇ 
ಶತಮಾನದಲ್ಲಿಯೂ ಮುಂದುವರೆಯುತಿದೆ. ನಮ ಜೀವನದ ಹೆಜ್ಜೆ ಹೆಜ್ಜೆಗೂ 
ಕೈಗಾರಿಕೀಕರಣದ ಪ್ರಭಾವವು ಗೋಚರವಾಗುತ್ತದೆ. ನಾವು ದಿನನಿತ್ಯ ಬಳಸುವ ಬಸ್ಸು, ರೆ 
ದೈಚಕ್ರವಾಹನಗಳು ಅದರ ಫಲವಾಗಿದೆ. ವಿಶ್ವದ ಸುಮಾರು 600 ಕೆಥೀಟಿ ಜನರ ಜಾ 


ಅಗತ್ಯಗಳನ್ನು ಪೂರೈ ಸುವಲ್ಲಿ ಕೈಗಾರಿಕೆಯ ಪಾತ್ರ ದೊಡ್ಡದು. ಯಂತ್ರಗಳು ಇಲ್ಲದೇ ಇರುವ 
ಒಂದು ದನವನ್ನು ಊಹಿಸಿಕೊಳ್ಳುವುದು ಅಸಾಧ್ಯವಾಗಿದೆ. 


ಕೈಗಾರಿಕೀಕರಣವೆಂದರೆ ಸರಕು ಮತ್ತು ಚ ಉತ್ಪಾದನೆಗೆ ದೈಹಿಕ ಶ್ರಮದ 
ಬದಲು ಯಂತ ತ್ರಗಳನು ಬಳಸಲಾಗುವುದನ್ನೇ ಕೈಗಾರಿಕೀಕರಣ ಎನ್ನುತ್ತಾರೆ. ವಿಜ್ಞಾನ ಮತ್ತು 
ತಂತ್ರಜ್ಞಾನದ ಬಳಕೆಯಿಂದ ಇಂದು ಕಾಖಾಕನೆಗಳು ಬೃಹತ್‌ ಉತ್ಪಾದನಾ ಕೇಂದ್ರಗಳಾಗಿವೆ. 
ಇದರ'ಪರಿಣಾಮದಿಂದ, ಉತ್ಪಾದನಾ ಪ್ರಮಾಣ, ಗುಣಮಟ ಹೆಚಿ ವೆಚ್ಚವೂ 
ಕಡಿಮೆಯಾಗಿದೆ. ಉದೋಗಾವಿಕಾಶಗಳು ಹೆಚ್ಚಿದೆ. ಕೈ ಗಾರಕೇರಣಿದಿ8ದ ಕೇವಲ ಆರ್ಥಿಕ 
ಕ್ಷೇತ್ರವಲ್ಲದೇ, ಸಾಮಾಜಿಕ ಕ್ಷೇತ್ರದಲ್ಲಿ ಮಹತ್ತದ ಬದಲಾವಣೆಯಾಗಿದೆ. ನಗರಗಳ 
ಬೆಳವಣಿಗೆ, ಹೊಸ ರಾಜಕೀಯ್‌, ಆರ್ಥಿಕ ನದಾಂತಗಳು, ಮೌಲ್ಯಗಳ ಬದಲಾವಣೆ ಇವು 
ಕೈಗಾರಿಕೀಕರಣದ ಪರಿಣಾಮಗಳಾಗಿವೆ.. ” 


2.4 ಆಧುನೀಕರಣ 


ಮಾನವನ ಪ್ರಗತಿಗೆ ಆಧುನೀಕರಣವು ಅಪಾರ ಕೊಡುಗೆಯನ್ನು ನೀಡಿದೆ. ವಿಜ್ಞಾನ 
ಮತ್ತು ತಂತ್ರಜ್ಞಾನದ 7 ಬೆಳವಣಿಗೆಯಿಂದ ನಾವು ಪ್ರತಿಯೊಂದನೂ ವೈ ಭಾನಿಕವಾಗಿ 
ಆಲೋಚಿಸುವುದು ಕಲಿತಿದ್ದೇವೆ. ಜಗತ್ತಿನಲ್ಲಿ ಯಾವುದೇ ಚಟುವಟ 
ನಡೆಯಬೇಕಾದರೊ ಶೂನ್ಯದಲ್ಲಿ ಸಂಭವಿಸುವುದಿಲ್ಲ. ಅದಕ್ಕೆ ಬಲವಾದ 
ಕಾರಣವಿರಬೇಕಾಗಿರುತ್ತದೆ. ಶ್ರಿ' ಕಾರ್ಯಕಾರಣ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವ 
ಶಕ್ತಿಯನ್ನು ಆಧುನೀಕರಣವು ನೀಡಿದೆ. ಮೂಢನಂಬಿಕೆಗಳನ್ನು ಪ್ರಶ್ನಿಸಲು 
ಸಹಾಯೆಕವಾಗಿದೆ. ಈ ಮನೋಭಾವದಿಂದ ಸತಿ ಪದ್ದತಿ, ಬಾಲ್ಯವಿವಾಹ ಹೆಣ್ಣು ಶಿಶು ಹತ್ಯೆ 
ಜ್ಯೋತಿಷ್ಯ ಮೊದಲಾದ ಆಚರಣೆಗಳನ್ನು ಪ್ರಶ್ನಿಸಿ ದೂರೆವಿಡಲು ಸಾಧ್ಯವಾಗಿದೆ. 


ಆಧುನೀಕರಣ ಎಂದರೆ ವಿಜ್ಞಾನ ತಂತ್ರಜ್ಞಾನದಿಂದ ಜಾ ಮೇಲೆ ಉಂಟಾಗುವ 

ಪ್ರಭಾವವಾಗಿದೆ. ತಂತ್ರಜ್ಞಾನ, ಕೈಗಾರಿಕೀಕರಣ ಈ ಪ್ರಕ್ರಿಯೆಗಳು ಆಧುನೀಕರಣಕ್ಕೆ 

ಕಾರಣವಾಗಿವೆ. ವೈಜ್ಞಾನಿಕ ಪ್ರಗತಿ ಹಾಗೂ ಮಾನವನೆ ಹಿತಸಾಧನೆಯೇ ಆಧುನೀಕರಣದ 

ಮುಖ ಗುರಿಯಾಗಿದೆ. ನಾಗರೀಕತೆ, ಶಿಕ್ಷಣ, ಹಣಸಂಪಾದನೆ, ಸುಸಂಸ್ಕೃತ ಜೀವನ 
ಲಾದವುಗಳಿಗೆ ಅವಕಾಶ ಕಲ್ಪಿಸುತ್ತದೆ. 


ಅಭ್ಯಾಸ 
1. ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲು ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ. 
ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. 


1. ಸಾಮಾಜಿಕ ಸಂಬಂಧಗಳಲ್ಲಿ ಕಂಡುಬರುವ ಪರಿವರ್ತನೆಗೆ ಕಾರಣ 
ಬದಲಾವಣೆ 


ಅ) ರಾಜಕೀಯ 
ಆ) ಸಾಮಾಜಿಕ 
ಇ) ಆರ್ಥಿಕ 
ಈ) ತಾಂತ್ರಿಕ 
2. ರಷ್ಯಾದ ಜನರು ರವರ ಸಿದ್ಧಾಂತದಿಂದ ಪ್ರಭಾವಿತರಾಗಿದ್ದರು. 
ಅ) ಸ್ಟಾಲಿನ್‌ 
ಆ) ಕಾರ್ಲ್‌ ಮಾರ್ಕ್ಸ್‌ 
ಇ) ರೂಸೋ 
ಈ) ಅಬ್ರಾಹಂ ಲಿಂಕನ್‌ 
ಅ) ಶಿಕ್ಷಣ 
ಆ) ಅನಕ್ಷರತೆ 
ಇ) ಆರ್ಥಿಕತೆ 
ಈ) ನಿರುದ್ಯೋಗ 


3, ಪ್ರಜಾಪ್ರ ಭುತ್ವದ ಯಶಸ್ಸು ಆ ದೇಶದ ಜನತೆಯ ಅನ್ನು ಅವಲಂಬಿಸಿದೆ. 


4. ಸಾಮಾಜಿಕ ಬದ ಲಾವಣೆಯನ್ನು ತರುವ ಅತ್ಯಂತ ಪ್ರ ಭಾವಶಾಲಿ ಮಸಿ 





ಅ) ದೂರವಾಣಿ 
ಆ) ದೂರದರ್ಶನ 
ಇ) ಶಿಕ್ಷಣ 

ಈ) ಸಮಾಜ 


11. ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 
1. ಸಾಮಾಜಿಕ ಸಂಬಂಧಗಳಲ್ಲಾಗುವ ಪರಿವರ್ತನೆಯೇ 
2. ನಿಯೋಜಿತ ಬದಲಾವಣೆಗೆ ಒಂದು ಉದಾಹರಣೆ ಕ 
3. ಮಾನವನ ಕೈ ಮೀರಿ ನಿಸರ್ಗದಲ್ಲಿ ಉಂಟಾಗುವ ಬದಲಾವಣೆಯೇ 


4. 


ಆಧುನೀಕರಣದ ಮುಖ ಗುರಿ ಹಾಗೂ 


111. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 


1. 


2: 


3. 


4. 


ಶಿಕ್ಷಣವು ಯಾವುದರ ಪ್ರಬಲ ಸಾಧನ? 

ಕೈಗಾರಿಕೀಕರಣ ಎಂದರೇನು? 

ಸಾಮಾಜಿಕ ಬದಲಾವಣೆ ಎಂದರೇನು? 

ಕಿಂಗ್ಸ್‌ ಲೇ ಡೇವಿಡ್‌ ಪ್ರ ಕಾರ ಸಾಮಾಜಿಕ ಬದ ಲಾವಣೆಯನ್ನು ವ್ಯಾಖ್ಯಾನಿಸಿ. 


IV. ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. 


I; 


2. 


ಡೆ 


4. 


ಸಾಮಾಜಿಕ ಬದಲಾವಣೆಗೆ ಪ್ರೇರಕವಾದ ಪ್ರಮುಖ ಅಂಶಗಳಾವುವು? 
ಜಗತ್ತನ್ನು ಕ್ಷಣಮಾತ್ರದಲ್ಲಿ ಸಂಪರ್ಕಿಸುವ ಪ್ರಮುಖ ಸಾಧನಗಳಾವುವು? 
ಸಾಮಾಜಿಕ ಬದಲಾವಣೆಯ ಲಕ್ಷಣಗಳನ್ನು ತಿಳಿಸಿ. 


ನಿಯೋಜಿತ ಮತ್ತು ಅನಿಯೋಜಿತ ಬದಲಾವಣೆಗಳಿಗಿರುವ ವ್ಯತ್ಯಾಸಗಳನ್ನು 
ಪಟ್ಟಿಮಾಡಿ. 


೪. ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ 


1. 
ಚ 


3. 


ಸಾಮಾಜಿಕ ಬದಲಾವಣೆ ತರುವಲ್ಲಿ ಶಿಕ್ಷಣದ ಪಾತ್ರವನ್ನು ತಿಳಿಸಿ. 
ಸಾಮಾಜಿಕ ಬದಲಾವಣೆಯ ಸ್ವರೂಪವನ್ನು ವಿವರಿಸಿ. 


ಸಾಮಾಜಿಕ ಬದ ಆ ಉಂಟು ಮಾಡುವಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ 
ಪಾತ್ರವನ್ನು ವಿಶ್ಲೇಷಿ 


ಸಲಹಾತ್ಮಕ ಚಟುವಟಿಕೆಗಳು: 


1. 


ವಿಜ್ಞಾನ ಮತ್ತು ತಂತ್ರಜ್ಞಾನವು ಮಾನವನ ಸಾಮಾಜಿಕ ಬದಲಾವಣೆಯಲ್ಲಿ ಮುಖ 
ಪಾತ್ರ ವಹಿಸುತ್ತವೆ. ಚರ್ದಾಕೂಟ ಏರ್ಪಡಿಸಿ. 


, ಸಾಮಾಜಿಕ ಬದಲಾವಣೆಯನ್ನು ತರುವಲ್ಲಿ ಅಂತರ್ಜಾಲದ ಪಾತ್ರದ ಬಗ್ಗೆ ಪ್ರಬಂಧ 


ಸ್ಪರ್ಧೆ ಏರ್ಪಡಿಸಿ. 


3. ಪ ಸ್ಥಾನ-ಮಾನ ಸುಧಾರಣೆಯ ವಿದ್ಯಮಾನಗಳನ್ನು ವೃತ್ತ ಪತ್ರಿಕೆಯಿಂದ 


ಬೆ 1 
ಸಂಗ ಸಿ. 


. ಮೊಬೈಲ್‌ ಫೋನ್‌, ದೂರವಾಣಿ ಮತ್ತು ಸಿನಿಮಾಗಳು ನಿಮ್ಮ ಸುತ್ತಮುತ್ತಲಿನ 
ಜನರ "ಮೇಲೆ ಬೀರಿರುವ ಪ್ರಭಾವ ಕುರಿತು ಗುಂಪು ಚರ್ಚೆ"ಮಾಜಿ. 


ಕ ನಿಮ್ಮ ಜಿಲ್ಲಾ ಕೇಂದ ದ್ರ ವ್ಯಾಪ್ತಿಯಲ್ಲಿರುವ ಕೈ ಕೆ ಗಾರಿಕೆಗಳನ್ನು ಪಟ್ಟಿಮಾಡಿ, ಅವುಗಳು 
ಉತ್ಪಾದಿಸುವ ಸರಕುಗಳನ್ನು ಪಟ್ಟಿಮಾಡಿ: 


ಅಧ್ಯಾಯ- 2 ಸಾಮಾಜಿಕ ಬದಲಾವಣೆಗಿರುವ ಅಡ್ಡಿ ಆತಂಕಗಳು 


ಈ ಅಧ್ಯಾಯದಲ್ಲಿ ನಾವು ಕೆಳಕಂಡ ವಿಷಯಗಳನ್ನು ಕುರಿತು ಅಯನ ಮಾಡುತ್ತೇವೆ. 


ಪೀಠಿಕೆ 
2.1 ಸಾಂಪ್ರದಾಯಿಕ ಮನಸ್ಥಿತಿ 
2.2 ಅನಕ್ಷರತೆ 
2.3 ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ 
2.4 ಪ್ರಾದೇಶಿಕ ಅಸಮತೋಲನ 
ಪೀಠಿಕೆ 


ಸಮಾಜವು ಸಾಮಾಜಿಕ ಬದ ಲಾವಣೆಯನ್ನು ಮೂರು ಮುಖ ಕಾರಣಗಳಿಗಾಗಿ 
ಅಪೇಕ್ಷಿಸುವುದಿಲ್ಲ. ಆ ಕಾರಣಗಳನ್ನೇ ನಾವು ಸಾಮಜಿಕ ಬದಲಾವಣೆಗಿರುವ ಅಡ್ಡಿ 
ಆತಂಕಗಳೆಂದು ಹೆಸರಿಸಬಹುದು. ಅವುಗಳೆಂದರೆ: 


1. ಬದಲಾವಣೆಯು ಒತ್ತಾಯಪೂರ್ವಕವಾದಾಗ 
2, ಏತಕ್ಕಾಗಿ ಈ ಬದಲಾವಣೆ ಎಂಬುದ ನ್ನು ಅರ್ಥಮಾಡಿಕೊಳ್ಳದಿದ್ದಾಗ 
3. ಬದಲಾವಣೆಯು ಸಂಪ್ರದಾಯ ವಿರೋಧಿಯಾದಾಗ. 


ಈ ಮೂರು ಅಂಶಗಳನು ಆಧಾರವಾಗಿಟ್ಟುಕೊಂಡು ಸಾಮಾಜಿಕ ಬದಲಾವಣೆಗಿರುವ 
ಅಡ್ಡಿ ಆತಂಕಗಳನ್ನು ಈ ಕೆಳಗೆನಂತೆ ವಿವರಿಸಬಹುದು. 


2.1 ಸಾಂಪದಾಯಿಕ ಮನಚಿತಿ 
ಓ/ ೧ 


ಂಪ್ರದಾಯಬದ್ಧ ಮನಃಸ್ಥಿತಿ ಹೊಂದಿರುವ ಜನರು ಹೊಸದನ್ನು ಅನುಸರಿಸಲು 

ಅಥವಾ "ಒತ್ತಿಕೊಳ್ಳಲು ಹಿಂಜರಿಯೆತ್ತಾರೆ. ಜನರು ತಮ್ಮ ಪರಂಪರೆಗೆಳು, 

ಂಪ್ರದಾಯೆಗಳೆ, ತಲೆ ತಲಾಂತರದಿ6ದ ಬಂದ ವಿಚಾರಗಳು ಮೊದಲಾದವುಗಳನ್ನು 
ಡಾ ಬಾಗಡಾಗಿ ಗೌರವಿಸುತ್ತಾರೆ. ಅವುಗಳ ಬಗ್ಗೆ ಅವರಿಗೆ ಒಂದು ರೀತಿಯ ಭಾವನಾತ್ಮಕ 
ಬಾಂಧನೆ ಬೆಳೆದು ಬಂದಿರುತ್ತದೆ. ಹೊಸ ವಿಧಾನಗಳನು ಅನುಸರಿಸಲು ಬದಲಾವಣೆಯನ್ನು 
ಒಪ್ಪಲು ಅವರ ಮನಸ್ಸು ಸಿದ್ದರಿರುವುದಿಲ್ಲ. ಅಂತಹ ಮೆನಸ್ಸನ್ನು ಸ ಸಿದ್ದಗೊಳಿಸಲು 

ಯಾವಕಾಶ ಬೇಕಾಗುತ್ತದೆ. ಇದರಿಂದ ಪ್ರಗತಿ ಮತ್ತು" ಸಾಮಾಜಕ ಬದಲಾವಣೆ 
ವಿಳಂಬವಾಗುತ್ತದೆ 


22 ಅನಕ್ಷರತೆ 


ಅನಕ್ಷರತೆ, ಅಜ್ಞಾನ ಇವುಗಳನ್ನು ಸಾಮಾಜಿಕ ಪರಿವರ್ತನೆಗೆ ಅಡ್ಡಿಯಾಗುತ್ತದೆ. ಹೊಸ 
ಆನೇಷಣೆ, ನೂತನ ತಂತ್ರಜ್ಞಾನ ಮೊದಲಾದ ವಿಚಾರಗಳನ್ನು ಅರ್ಥಮೌಡಿಕೊಳ್ಳಲು 
ಅಸಮರ್ಥರಾಗಿದ್ದರೆ ಅಂತವರು ಬದಲಾವಣೆಗೆ ಒಪ್ಪಿಕೊಳ್ಳುವುದಿಲ್ಲ. ಉದಾಹರೆಣೆಗೆ: 
ರಾಸಾಯನಿಕ ಗೊಬ್ಬರವನ್ನು ಬಳಸಿ ಹೆಚ್ಚಿನ ಬೆಳೆಯನು ಪೆಡೆಯುವುದು ಸಾಧವೆಂಬುದನ್ನು 
ಕೃಷಿವಿಜ್ಞಾನಿಗಳು ತಮ್ಮ ಸರೆಶೋಧನೆಯಿಂದ ತಿಳಿಸಿ ಹೇಳಿದರೂ ನಮ್ಮ ರೈತರೆ 
ಬಿದ ಲಾವಣೆಯನ್ನು "ಅರ್ಥಮಾಡಿಕೊಳಲು ಅಸಮರ್ಥರಾಗಿದ್ದರು. ಉದ ನು ಒಪ್ಪಿ 
ಅನುಸರಿಸಲು ಹರಿವು ದಶಕಗಳ ಅವಥೆಯನ್ನು ತೆಗೆದುಕೊಂಡರು. ಅನಕ್ಷೆರತೆಯೆ 
ವಿಜ್ಞಾನ, ತಂತ್ರಜ್ಞಾನ, ಬದಲಾಗುತ್ತಿರುವ ಮೌಲ್ಯಗಳನ್ನು ಅರ್ಥಮಾಡಿಕೊಳಲು 
ಅಜ್ವಿಬರುತ್ತದೆ.& ಟದ್ದರಿಂದ ಸಾಮಾಜಿಕ ಬದಲಾದಣೆಯು ಮಂದಗತಿಯಲ್ಲಿ ಸಾಗುತ್ತದೆ. 


2.3 ಸಾಮಾಜಿಕ- ಆರ್ಥಿಕ ಅಸಮಾನತೆ 


ಸಮಾಜದಲ್ಲಿ ಕಂಡು ಬರುವ ಸ್ತ್ರೀಪುರುಷ ಅಸಮಾನತೆ, ವರ್ಗಕಲಹ, ಜಾತಿಪದ್ಧತಿ, 
ಅಸ್ಸ ಸ್ಕಸತೆ ಮುಂತಾದವುಗಳು ಸಾಮಾಜಿಕ ಬದಲಾವಣೆಗಿರುವ ದೊಡ್ಡ ಅಡ್ಡಿ ಆತಂಕಗಳು. 

ದಾಹರಣೆ: ನಮ್ಮ ದೇಶದಲ್ಲಿ ಬಾಲವಿವಾಹ, ವಿಧವಾ ವಿವಾಹ, ಸತಿಸಹಗೆಮನ ಪದ್ದತಿ, 
ಘಿ ಪದ್ದತಿ, "ಮುಂತಾದವುಗಳೆನ್ನು ಕಾನೂನಿನ ಮೂಲಕ ತೆಗೆದುಹಾಕುವಾಗೆ' 
ಬಹಳಷ್ಟು ಪ್ರತಿರೋಧ ವ್ಯಕ್ತವಾಗಿತ್ತು. | 


ಆರ್ಥಿಕ ಅಸಮಾನತೆಯು ಕೂಡ ಸಾಮಾಜಿಕ ಬದಲಾವಣೆಯ ಆತಂಕವಾಗಿದೆ. 
ಆರ್ಥಿಕ ಸಂಕಷ್ಟದ ಲಿರುವ ಬಡವರು ಸಾಮಾನವಾಗಿ ಸಾಮಾಜಿಕ ಬದ ಲಾವಣೆಯನ್ನು 
ವಿರೋಧಿಸುತ್ತೌರೆ: ಏಕೆಂದರೆ ಇದರಿಂದ ಆಧಿಕ ಸಂಕಷ್ಟಗಳು ಹೆಚ್ಚಾಗಬಹುದು ಎ6ಬ 
ಕಾರಣಗಳಿಂದ ಅವರು ಹೊಸದನ್ನು ತಿರಸ್ಕರಿಸುತ್ತಾರೆ. ಉದಾಹರಣೆಗೆ ಕೃಷಿ ಉತ್ಪನ್ನಗಳನ್ನು 
ಹೆಚ್ಚಿಸಲು ನೀರೆತ್ತುವ ಪ ಂಪುಗಳು' ಬಹಳ ಉಪಕಾರಿಯಾಗಿದ್ದರೂ ಅವು 'ದುಬಾಕೆ ಎಂಬಿ 

ಣಕ್ಕಾಗಿ ಭಾರತೀಯ ಅನೇಕ ರೈತರು ಬಳಸುತ್ತಿರಲಿಲ್ಲ. "ಹಾಗೆಯೇ ಶ್ರೀಮಂತರು ತಮ್ಮ 

ಶ್ರೀಮಂತಿಕೆಯನ್ನು ಉಳಿಸಿಕೊಳ್ಳುವ ಸ ಸಲುವಾಗಿ ಯಾವುದೇ ಬದಲಾವಣೆ 
ಬಯಸುವುದಿಲ್ಲ" 


ಸಾತಂತ್ರ್ಯಬಂದ ಕಾಲದಲ್ಲಿ, ನಮ್ಮ ದೇಶದ ವಿವಿಧ ಪ್ರದೇಶಗಳಲ್ಲಿ ಆರ್ಥಿಕ ಹಾಗೂ 
ಸಾಮಾಜಿ ಪ್ರಗತಿಯಲ್ಲಿ ಅಸಮತೋಏನ ಎದ್ದು ಕಾಣುತ್ತಿತ್ತು. ಆದುದರಿಂದ ಆರ್ಥಿಕ 
ಅಸಮತೋಲನವನು ಕಡಿಮೆ ಮಾಡಲು, ಸಮತೋಲನ "ಅಭಿವೃ ದ್ದಿ ಸಾಧಿಸಲು 1950 ರ 
ಯೋಜನಾ ನೀತಿಯಿಲ್ಲಿ ಮುಖ ಗುರಿಯಾಗಿ ಪರಿಗಣಿಸಲಾಗಿತ್ತು. ಈ ಗುರಿಯನು 
ಸಾಧಿಸಲು ಕೇಂದ್ರ ಸರ್ಕಾರವು ಔಭಿವೃದ್ಧಿಯಲ್ಲಿ ಸಾರ್ವಜನಿಕ ನೇರ ಬಂಡವಾಳ ಹೂಡಿಕೆ, 
ನಿಯಂತ್ರಿತ ಖಾಸಗಿ ಬಂಡವಾಳ ನಂತರವೂ ಆರ್ಥಿಕ ಅಸಮತೋಲನ ಹೆಚ್ಚಾಗುವುದನ್ನು 
ತಪ್ಪಿಸಲು ಸಾಧವಾಗಲಿಲ್ಲ. 1992 ರ ಜಾಗತೀಕರಣ, ಖಾಸಗೀಕರಣ, ಹಾಗೂ” 
ಉಊದಾರೀಕರ%ೊ ನೀತಿಗಳಿಂದ ಆರ್ಥಿಕ ಅಸಮತೋಲನ ಹೆಚ್ಚಾಗಿದೆ. ಮೂಲಭೂತ 
ಸೌಕರ್ಯಗಳನ್ನು ಹೊಂದಿರದ ಪ್ರದೇಶಗಳು ಖಾಸಗಿ ಬಂಡವಾಳ ಹೂಡಿಕೆಯನ್ನು 


ಆಕರ್ಷಿಸಿ ಸಮತೋಲನವನು ಕಾಯ್ದಿರಿಸಿಕೊಳ್ಳಲು ಪ್ರ ಯತಿಸುತ್ತಿವೆ. ಎಲ್ಲಿ ಆರ್ಥಿಕ ಅಭಿವೃ ದ್ದ 


ಕಡಿಮೆ ಇರುತ್ತದೆಯೋ ಅಲ್ಲೆ ಅನಕ್ಷರತೆ ಜಾಸ್ತಿ ಔರುತ್ತದೆ. ಪರೆಣಾಮವಾಗಿ ಜನರು 
ಬದ ಲಾವಣೆಯನ್ನು ಸ್ವೀಕರಿಸುವುದಿಲ್ಲ. 


ಕಳೆದ ದಶಕಗಳಲ್ಲಿ ಸಾಮಾಜಿಕ ಅಭಿವೃದ್ದಿಯಲ್ಲಿಯೂ ಕೂಡ ಅಸಮಾನತೆಯು 
ಹೆಚಾಗಿದೆಯೆಂದು ಹೇಳಬಹುದು. ಆರ್ಥಿಕ 'ಅಥಿವೃದಿ ದಿ ಸುಧಾರಿಸಿರುವ ಪ್ರದೇಶಗಳಲ್ಲಿ 
ಅಕ್ಷರತೆಯ ಮಟ ಹಾಗೂ ಆರೋಗ ಕ್ಷೇತ್ರದಲ್ಲಿ 'ಗಜನೀಯ ಪ ಪ್ರಗತಿ ಕಂಡು ಬರುತ್ತಿದೆ. 
ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಹಡಿ ತೊಡಗಿಸುವಿಕೆಯು ಹೆಚ್ಚಾಗಿದೆ. ಉತ್ತಮ ಆಡಳಿತ, 
ಕಾನೂನು ಸುವವಸ್ಥೆ, 'ಹಾಗೂ ಪರಿಪಾಲನೆ ಈ ವಿಷಯಗಳಲ್ಲಿಯೊ ಉತ್ತಮ ಸುಧಾರಣೆ 
ಕಂಡುಬಂದಿದೆ ಆದುದರಿಂದ ಆರ್ಥಿಕ ಅಸಮತೋಲನವು ಸಾಮಾಜಿಕ ಬದಲಾವಣೆಗೆ 
ದೊಡ್ಡ ತೊಡಕಾಗಿದೆ ಎಂದು ಹೇಳಬಹುದು. 


2.4 ಪ್ರಾದೇಶಿಕ ಅಸಮತೋಲನ 


ಈ 


ಪ್ರಾದೇಶಿಕ ಅಸಮತೋಲನವೆಂದರೆ ಒಂದು ರಾಷ್ಟ್ರ ಅಥವಾ ರಾ ಎಲ್ಲ 
ಪ್ರದೇಶಗಳೂ ಸಮಾನವಾಗಿ ಅಭಿವೃ ದ್ದಿ ಹೊಂದದೆ ಇರುವುದು. ಉದಾ 
ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕವುನಿ' ಸಾರಿಗೆ ಸಂಪರ್ಕ, ನೀರಾವರಿ i 
ಕೆಗಾರಕೀಕರಣ ಮತ್ತು ನಗರೀಕರಣದಲ್ಲಿ ಹೆಚ್ಚಿನ ಪಾಲನ್ನು ಪಡೆದಿದೆ. ಆದಕಿ ಉತ್ತರ 
ಕರ್ನಾಟಕವು ಇವುಗಳಿಂದ ಸ್ಪಲ್ಪ ಮಟ್ಟಿಗೆ ವಂಚಿತವಾಗಿವೆ"ಕೈಗಾರಿಕೀಕರಣ ಮತ್ತು 
ನಗರೀಕರಣ ಕುಂಠಿತವಾದಲ್ಹೂ ಸಾಮಾಜಕ ಬದಲಾವಣೆಯು ನಿಧಾನವಾಗುತ್ತದೆ. 


ಜನಸಂಖ್ಯಾನಿಯಂತ್ರಣ ಯೋಜನೆಗೆ ಅನುಗುಣವಾಗಿ ಕುಟುಂಬ ಯೋಜನಾ 
ಪದ್ಧತಿಯು ಜಾರಿಗೆ ಬಂದಿತು. ಕುಟುಂಬ ಯೋಜನೆಯ ಮೂಲ ಉದ್ದೇಶ ಪ್ರತಿ 
ಕುಟುಂಬವು ಎರಡು ಮಕ್ಕಳನ್ನು ಪಡೆಯುವುದಾಗಿದೆ. ಏಕೆಂದರೆ ಕುಟಂಬ 
ಯೋಜನೆಯು ಅಸಿತ್ರಕೆ ಬರೆವ ಮೊದಲು ಭಾರತೀಯ ಸಮಾಜದಲ್ಲಿ ಹಚ್ಚು ಮಕ್ಕಳನ್ನು 
ಪಡೆಯುವ ವಾಡಿಕೆ ಇತ್ತು. ನಗರ ಪ್ರದೇಶದ ಜನ ಬಹಳ ವೇಗವಾಗಿ ಕುಟುಂಬ ಯೋಜನಾ 
ಪದ್ಧತಿಗೆ ಒಗ್ಗಿಕೊಂಡರು. ಆದರೆ ಗ್ರಾಮೀಣ ಜನರು ಕುಟುಂಬ ಯೋಜನಾ ಶಸ್ತ್ರ ಚಿಕಿತ್ಸೆ 
ಮಾಡಿಕೊಳ್ಳುವುದರಿಂದ ನಾವು ಶಕ್ತಿ ಹೀನರಾಗಬಹುದು. ಕಠಿಣ ದುಡಿಮೆಯಲ್ಲಿ 
ತೊಡಗುವೆದರಲ್ಲಿ ಸಾಧವಾಗದೇ ಇರಬಹುದು. ಎಂದು ಭಯವನ್ನು ಪಟ್ಟರು. 'ಇದಕ್ಕೆ 
ಮೂಲ ಕಾರಣ ಗ್ರಾಮೇಣ ಜನತೆಯ ಬಡತನವೇ ಆಗಿತ್ತು. 


ಆರ್ಥಿಕ ಹಾಗೂ ಸಾಮಾಜಿಕ ಪ್ರಗತಿಯಲ್ಲಿಯೂ ನಗರ-ಗ್ರಾಮೀಣ ಪ್ರದೇಶಗಳ 
ಅಸಮಾನತೆ ಪ್ರಮುಖ ಅಂಶವಾಗಿದೆ. ನಗರ ಪ್ರದೇಶಗಳು ಸುಧಾರಿತ ಪ್ರಗತಿ ಸಾಧಿಸುತ್ತಿದ್ದರೆ, 
ಗಾಮೀಣಪ ಪ್ರ ದೇಶಗಳು ಆರ್ಥಿಕವಾಗಿ ಹಿಂದುಳಿದಿವೆ. ಜಾಗತೀಕರಣದ ಪ್ರಭಾವದಿಂದ 
ಜಾಗತಿಕ ಸರ್ಡೆಗಳಿಗೆ ಸ್ಪಂದಿಸದೆ ನಮ ರೈತರು ದೂರ ಸರಿದು ಸಂಕಷ್ಟಗಳಿಗೆ ಸಿಲುಕಿದ್ದಾರೆ. 
ಕೆಲಸಗಳನ್ನು ಹುಡುಕಿಕೊಂಡು ನಗೆರಕ್ಕೆವಲಸೆ ಹೋಗುವ ದ್ನ ಶ್ಯವು ಸಾಮಾನ್ಯವಾಗಿದೆ. 
ವಿಜ್ಞಾನ ತೆಂತ್ರಜ್ಞಾನವು ನಗರದ ಜನರ ಶೀಲ ಪ್ರಭಾವ ಬೀರುತ್ತಿವೆ. ಆದುದ್‌ಿಂದ ನಗರದ 


ಜನರು ಯಾವುದೇ ರೀತಿಯ ಬದಲಾವಣೆಗೆ ವೇಗವಾಗಿ ಸಂದಿಸುತ್ತಾರೆ. ಗ್ರಾಮೀಣ 
ಜನತೆಯು ಯಾವುದೇ ಬದಲಾವಣೆಗಯನ್ನು ಒಪ್ಪಿಕೊಳ್ಳಲು ಹಿಂಜರಿಯುತ್ತಾರೆ. 
ಬದಲಾವಣೆಯನ್ನು ಒಪ್ಪಿಕೊಳ್ಳುವುದರ ಮೂಲಕ ತೆಮ್ಮ ಬಿದುಕಿನ ಮೇಲೆ ದುಷ್ಪರಿಣಾಮ 
ಉಂಟಾಗಬಹುದೆಂಬ ಭೆಯ"ಅವರನು ಕಾಡುತ್ತದೆ. ಪ್ರಾದೇಶಿಕ ಅಸಮತೋಲನದಿಂದ 
ವಲಸೆಯು ಜಾಸ್ತಿಯಾಗುತ್ತದೆ. ಒಂದು ಪ್ರದೇಶಔಂದ ಮತ್ತೊಂದು ಪ್ರದೇಶಕ್ಕೆ ಜನರು ವಲಸೆ 
ಹೋಗುವುದರಿಂದ ಅನಕ್ಷರತೆ ಒಂದು ಸಮಸೆಯಾಗಿಯೇ ಉಳಿಯುತ್ತದೆ. ಇದರಿಂದ 
ಸಾಮಾಜಿಕ ಬದಲಾವಣೆಯು ತಡವಾಗುತ್ತದೆ. ಮೇಲಿನ ಅಂಶಗಳಲ್ಲದೇ ಲಿಂಗ ಅಸಮಾನತೆ 
ಮತ್ತು ಸಾಮಾಜಿಕ ಅಂತರಗಳು ಸಾಮಾಜಿಕ ಬದಲಾವಣೆಯನ್ನು ತಡೆಗಟ್ಟುತ್ತವೆ. 


ಭಾರತೀಯ ಸಮಾಜವು ಸಾಮಾಜಿಕ ಬದ ಲಾವಣೆಯನ್ನು ಸಾಧಿಸುವುದು 
ಅವಶ್ಸಕವಾಗಿದೆಯೆಂದು ಸಮಾಜ ಶಾಸ್ತ್ರಜ್ಞರು ಭಾವಿಸುತ್ತಾರೆ. ಜಾತಿ ಪದ್ದತಿ, ಸಾಂಪ್ರದಾಯಿಕ 
ಮನಃಸ್ಥಿತಿ, ಅನಕ್ಷರತೆ, ಸಾಮಾಜಿಕ, ಆರ್ಥಕ ಮತ್ತು ಪ್ರಾದೇಶಿಕ ಅಸಮತೋಲನ 
ಕಡಿಮೆಯಾಗದ ಹೊರತು ಭಾರತದ ಪ ಪ್ರಗತಿ ಸಾಧ್ಯವಿಲ್ಲ. 


ಸಾಮಾಜಿಕ ಅಂತರ: 


ಸಭಾವತಃ ಭಾರತೀಯ ಸಮಾಜವು ಜಾತಿ ಪದ್ಧತಿಯನ್ನು ಹೊಂದಿದೆ. ಇತ್ತೀಚಿನ 
ದಿನಗಳಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಹಿಂದುಳಿದ ಜನರ'ಮೇಲೆ ಅಪರಾಧ ಕೃತ್ಯಗಳು 
ಹೆಚ್ಚುತ್ತಿರುವುದು ಡು ಬಂದಿದೆ. ಪರಿಶಿಷ ವರ್ಗದವರು ಶೇ. 8 ರಷಿದರ್‌ಸಿ ಅವರು 
ಹೆಜಿಂದಿರುವ ಭೂಮಿಯ ನಿಕೃ ಷವಾಗಿದೆ. ಅವರು ವಾಸಿಸುತ್ತಿರುವ ಪ್ರದೇಶದಲ್ಲಿ ಗಣಿಕಾರಿಕೆ, 
ಬೃ ಹತ್‌ ನೀರಾವರಿ ಯೋಜನೆಗೆಳಿನು ಹಮಿಕೊಂಡಿರುವುದ! ರಿಂದ ಅವರು ತಮ 
ಪ್ರದೇಶದಿಂದ ಹೊರಬರಬೇಕಾಗಿಡೆ" ಆ ಪ್ರದೇಶಗಳಲ್ಲಿ ಪರಿಶಿಷ್ಟ ವರ್ಗವಲ್ಲದ ಗಂಪಿನ 
ಜನರು ಹೆಚ್ಚು ಪ್ರಾಬಲ್ಯವನ್ನು ಹೊಂದಿದ್ದಾರೆ. 


ಲಿಂಗ ಅಸಮಾನತೆ: 


ಲಿಂಗ ಅಸಮಾನತೆಯು ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃ ದ್ದಿಯಲ್ಲಿ 
ವಿಭಜಕವಾದ ಅಂಶವಾಗಿದೆ. ಪಿತ್ಕಪ್ರಧಾನ ಸಮಾಜವಾದ ನಮ್ಮ ದೇಶದ ಫೌ ಪುರುಷರಿಗೆ 
ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿದೆ. ಮಾನವ ಅಭಿವೃದ್ದಿವರದಿಯ 'ಪ್ರಕಾರ, ಅರಬ್‌ ದೇಶಗಳಿಗಿಂತ 
ಭಾರತದಲ್ಲಿ ಈೆಂಗ ಅಸಮಾನತೆಯು ತೀಕ್ಷವಾಗಿದಿ. 2001 ರ ಜನಗಣತಿಯಂತೆ 
ಕಾನೂನುಬಾಹಿರ ಲಿಂಗ ಪತ್ತೆ ಹಚ್ಚುವಿಕೆ ಭಾರತದಲ್ಲಿ ಹೆಚ್ಚಾಗಿದೆ. ಇದರಿಂದ ಹೆಣ್ಣು ಮಕ್ಕಳ 
ಸಂಖ್ಯೆಕಡಿಮೆಯಾಗುತ್ತಿದೆ. 


ಅಭ್ಯಾನ 


1. ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 


. 1950 ರ ಯೋಜನಾ ನೀತಿಯಲ್ಲಿ ನ್ನು ಮುಖ ಗುರಿಯಾಗಿ 


ಪರಿಗಣಿಸಲಾಗಿತ್ತು. 


. ಮೂಲಭೂತ ಸೌಕರ್ಯಗಳನು ಹೊಂದಿರದ ಪ್ರದೇಶಗಳು 


ಹೂಡಿಕೆಯನು ಆಕರ್ಷಿಸಿ ಸಮೆತೋಲನವನ್ನು ಕ ಕಾಯ್ದಿರಿಸಿಕೊಳ್ಳಲು . 
ಪ್ರಯತ್ನಿಸುತ್ತಿದೆ. 





. ಕೇಂದ್ರ ಸರ್ಕಾರವು ಅಭಿವೃದ್ದಿಯಲ್ಲಿ ನೀತಿಯನ್ನು ಅನುಸರಿಸಿತು. 
. ಭಾರತ ಸರ್ಕಾರ ಜನಸಂಖ್ಯೆಯನ್ನು ನಿಯಂತ್ರಿಸಲು ಜಾರಿಗೆ ತಂದ ಯೋಜನೆ 


11. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಕದಲ್ಲಿ ಉತ್ತರಿಸಿರಿ. 


1. 


ಖಃ 


3, 
4. 


ಕುಟುಂಬ ಯೋಜನೆಯನ್ನು ಮೊದಲು ಜಾರಿಗೊಳಿಸಿದ ರಾಷ್ಟ್ರ ಯಾವುದು? 
ಪ್ರಾದೇಶಿಕ ಅಸಮತೋಲನ ಎಂದರೇನು? 

ಆರ್ಥಿಕ ಅಸಮತೋಲನ ಎಂದರೇನು? 

ವಲಸೆಯ ಹೆಚ್ಚಳಕ್ಕೆ ಕಾರಣವಾದ ಅಂಶ ಯಾವುದು? 


111. ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ 


1 


2 


3, 
4. 


ಸಾಮಾಜಿಕ ಬದಲಾವಣೆಗಿರುವ ಅಡ್ಡಿ ಆತಂಕಗಳು ಯಾವುವು? 
ಅನಕ್ಷರತೆಯು ಸಾಮಾಜಿಕ ಬದಲಾವಣೆಗೆ ಹೇಗೆ ಅಡ್ಡಿ ಆತಂಕವಾಗಿದೆ, ತಿಳಿಸಿ. 
ಪ್ರಾದೇಶಿಕ ಅಸಮತೋಲನದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? 


ಆರ್ಥಿಕ ಸಂಕಷ್ಟದ ಲ್ಲಿರುವರು ಸಾಮಾಜಿಕ ಬದ ಲಾವಣೆಯನ್ನು ವಿರೋಧಿಸಲು 
ಕಾರಣವೇನು 


IV. ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ. 


1. 


ಆರ್ಥಿಕ ಅಭಿವೃ ದ್ದಿಗೂ ಸಾಮಾಜಿಕ ಬದಲಾವಣೆಗೂ ನಿಕಟ ಸಂಬಂಧವಿದೆ ಹೇಗೆ? 
ಚರ್ಚಿಸಿ. 


. ಆರ್ಥಿಕ ಹಾಗೂ ಸಾಮಾಜಿಕ ಪ್ರಗತಿಯಲ್ಲಿ ಸ ಹಾಗೂ ಗ್ರಾಮೀಣ 


ಪ್ರ ಪದೇಶಗಳಿಗಿರುವ ಅಸಮಾನತೆಗಳನ್ನು ವಿಶ್ಲೇಷಿ 


ಸಲಹಾತ್ಮಕ ಚಟುವಟಿಕೆಗಳು: 


1. ಭಾರತದಲ್ಲಿ ಲಿಂಗ ಅಸಮಾನತೆಯು ಸಾಮಾಜಿಕ ಅಭಿವೃದ್ದಿಗೆ ವಿಭಜಕ ಅಂಶ- 
ಒಂದು ಪ್ರಬ ೦ಧವನ್ನು ಮಂಡಿಸಿ. 


2. ನಗರ- ಗ್ರಾಮೀಣ ಅಸಮಾನತೆಯ ಬಗ್ಗೆವಿಷಯ ಸಂಗ್ರಹಣೆ ಮಾಡಿ. 


3. ಜಾಗತೀಕರಣವು ಸಮಾಜದಲ್ಲಿ ಬದಲಾವಣೆ ತರವಲ್ಲಿ ಅಡ್ಡಿ ತರುತ್ತದೆಯೇ? 
ಚರ್ಚಾಕೂಟ ಏರ್ಪಡಿಸಿ. 


ಅಧ್ಯಾಯ- 3 ಭಾರತದ ಜಾತಿವ್ಯವಸ್ಥೆಯಲ್ಲಿನ ಬದಲಾವಣೆ 
ಈ ಅಧ್ಯಾಯದಲ್ಲಿ ನಾವು ಕೆಳಕಂಡ ವಿಷಯಗಳನ್ನು ಕುರಿತು ಕ ಮಾಡುತ್ತೇವೆ. 


3.1 ಪೀಠಿಕೆ 
3.2 ಜಾತಿ ಪದ್ಧತಿಯ ಸ್ವರೂಪ 
3.3 ಜಾತಿಯ ಗುಣಲಕ್ಷಣಗಳು 
3.4 ಸಾಮಾಜಿಕ ಬದಲಾವಣೆಗೆ ಅಡಿಯಾಗಿ ಜಾತಿ 
3.5 ಆಧುನಿಕ ಕಾಲದಲ್ಲಿ ಜಾತಿ ವ್ಯವಸ್ಥೆ 
3.1 ಪೀಠಿಕೆ 


ಜಾತಿ ವ್ಯವಸ್ಥೆಯು ಭಾರತೀಯ ಸಮಾಜದ ಅವಿಭಾಜ್ಯ ಅಂಗವಾಗಿದೆ. ಭಾರತೀಯ 
ಸಮಾಜಶಾಸ್ತ್ರಸ್ಹರತ' ಜಾತಿಯ ಅಧ್ಯಯನವನ್ನು ಮಾಡದೆ ಹೋದರೆ, ಭಾರತೀಯ 
ಸಮಾಜದ ಅದಯನವು ಅಪೂರ್ಜಿವಾಗುತ್ತದೆ ಎಂಬ ಅಭಿಪ್ರಾಯವನು ಪಡುತ್ತಾರೆ. 
ಭಾರತೀಯರೆ'ಜೀವನ, ಸಾಮಾಜಿಕ ಸ್ಥಾನಮಾನ, ಜೀವನದ ಅವಕಾಶೆಗಳು ಜೀವನಶೈಲಿ, 
ಶಿಕ್ಷಣ, ಉದ್ಗೋಗ, ರಾಜಕಾರಣ, ವರ್ತೆ ಸಂಪನ್ಮೂಲಗಳ ಹಂಚಿಕೆ, ತಾರತಮ ಇವುಗಳ 
ಮೇಲೆ ಅಪಾರವಾದ ಪ ಪ್ರಭಾವವನ್ನು ಬೀರುತ್ತದೆ. ಆದುದರಿಂದ ಭಾರತೀಯ ಸೆಮಾಜವನ್ನು 
ಅಧಯನ ಮಾಡಲು ಬಯಸು ಯಾವುದೇ ವ್ಯಕ್ತಿಯು ಜಾತಿ ಪದ್ಧತಿಯನ್ನು 
ಅರ್ಥಿಮಾಡಿಕೊಳ್ಳಬೇಕಾಗುತ್ತದೆ. 


3.2 ಜಾತಿ ಪದ್ಧತಿಯ ಸ್ವರೂಪ 


ಜಾತಿ ಪದದ ಉಗಮ ಮತ್ತು ಅರ್ಥ: ಜಾತಿ ಎನ್ನುವ ರ ಇಂಗ್ಲಿಷ್‌ನಲ್ಲಿ " ಕ್ಸಾಸ್ಸ್‌ 
ಎಂದು ಕರೆಯುತ್ತಾರೆ. ಕ್ಯಾಸ್ಟ್‌ ಎನ್ನುವ ಪದವು ಪೋರ್ಚೌಗೀಸ್‌ ಮತ್ತು ಸ್ನಾನಿಷ್‌ ಭಾಷೆ 
"ಕ್ಯಾಸ್ಟಾ ಎಂಬ ಪದದಿಂದ ಬಂದಿಟಿ. ಕ್ಯಾಸ್ಟಾ ಎಂಬುದು ಜನಾಂಗ, ತಳಿ ಅನುವಂಶೀಯತೆ 
ಮಂತಾದ ಅರ್ಥ ಕೊಡುತ್ತದೆ. ಆದುಡರೆರಿದ ಭಾರತಕ್ಕೆ ಬಂದ ಪಾಶಿಮಾತರು ಇಲಿಯ 
ಜಾತಿಷದ್ಧತಿಗಳನ್ನು ನೋಡಿ ಜಾತಿಗೆ ಕ್ಯಾಸ್ಟ್‌ ಎಂಬ ಪದವನ್ನು ಬಳಸಿದರೆ). 


ಮೆಕ್ಕೆವರ್‌ ಮತ್ತು ಪೇಜ್‌ರವರ ಪ್ರಕಾರ: ಜನರ ಸ್ಥಾನಮಾನವು ಮೊದಲೇ 
ಸಂಪೂರ್ಣಶಾಗಿ ನಿರ್ಣಯಿಸಲ್ಪಟ್ಟಿರುತ್ತದೆ. ಅವರು ಹುಟ್ಟಿದಾಗಲೇ ಅವರ ಜೀವನದ 
ಸ್ಥಿತಿಗತಿಗಳು ಹೀಗೆಯೇ ಇರಬೇಕೆಬುದು ತೀರ್ಮಾನವಾಗಿರುತ್ತದೆ. ಅದನ್ನು 
ಬೆದಲಾಯಿಸಲು ಯಾವ ಭರವಸೆಯೂ ಇರುವುದಿಲ್ಲ. ಇಂತಹ" ಭರವಸೆಯಿಲ್ಲದ ವರ್ಗವು 
ಜಾತಿಯ ಸ್ವರೂಪವನ್ನು ತಾಳುತ್ತದೆ. 


ಎಸ್‌. ವಿ. ಕೇತರ್‌ ಅವರ ಪ್ರಕಾರ: ಜಾತಿಯು ಒಂದು ಸಮೂಹವಾಗಿದೆ. ಅದು 
ಎರಡು ಗುಣಲಕ್ಷಣ ಳನ್ನು ಹೊಂದಿದೆ. ಅವು ಯಾವುವೆಂದರೆ, ಆ ಜಾತಿಯಲ್ಲಿ 


ಹುಟ್ಟಿದವನಿಗೆ ಮಾತ್ರ ಜಾತಿಯ ಸದಸ್ಯತ್ವ ಇರುತ್ತದೆ. ಜಾತಿಯಲ್ಲಿ ಹುಟ್ಟಿದವರೆಲ್ಲರೂ ಆ 
ಜಾತಿಯಲ್ಲಿ ಸಹಜವಾಗಿಯೇ ಸೇಷಕಿಔಯಾಗೆರುತ್ತಾರೆ. ಎರಡನೆಯೆದು, ಜಾತಿಯ 
ಹೊರಗಡೆಯಿಂದ ವಿವಾಹವಾಗದಂತೆ ಸ್ವಜಾತಿಯ ಸದಸ್ಯರನ್ನು ಕಠೋರವಾದ ಸಾಮಾಜಿಕ 
ನಿಯಮಗಳಲ್ಲಿ ಬಂಧಿಸಲಾಗುತ್ತದೆ. 


ಹೀಗೆ ಜಾತಿಯನ್ನು ಕುರಿತು ವಿವಿಧ ಸಮಾಜಶಾಸ್ತ್ರಜ್ಞರು ಬಗೆಬಗೆಯ 
ವಿವರಣೆಗಳನು ನೀಡುತ್ತಾರೆ. ಆದರೆ, ಯಾವ ವಿವರಣೆಯೂ ಸಂಪೂರ್ಣವಾಗಿ ಜಾತಿಯ 
ಗುಣಲಕ್ಷಣವನ್ನು ತಿಳಿಸುವುದಿಲ್ಲ. 


3.3 ಜಾತಿಯ ಗುಣಲಕ್ಷಣಗಳು 


ಜಿ. ಎಸ್‌. ಗುರ್ರೆರವರು ತಮ್ಮ "ಕ್ಯಾಸ್ಟ್‌ ಅಂಡ್‌ ರೇಸ್‌ ಇನ್‌ ಇಂಡಿಯಾ' ಎಂಬ 
ಪುಸ್ತಕದಲ್ಲಿ ಜಾತಿಯ ಎಂಟು ಗುಣಲಕ್ಷಣಗಳನ್ನು ತಿಳಿಸಿದ್ದಾರೆ. ಅವರ ಪ್ರಕಾರ ಜಾತಿಯು 
ಸಾಮಾಜಿಕ ಏಣಿ ಶ್ರೇಣಿಯನ್ನು ಒಳಗೊಂಡಿರುತ್ತದೆ. ಜಾತಿಗಳನ್ನು ಪವಿತ್ರ-ಅಪವಿತ್ರ ಎಂದು 
ವಿಂಗಡಿಸಲಾಗಿದೆ. ಇದರ ಆಧಾರದ ಮೇಲೆ ಒಂದರ ಕೆಳಗೊಂದು ಏಣಿಯಂತೆ ಜಾತಿಗಳನ್ನು 
ಜೋಡಿಸಿ ಮೇಲು-ಕೀಳು, ಶ್ರೇಷ್ಠ- ಕನಿಷ್ಠ ಎಂದು ವಿಂಗಡಿಸಲಾಗುತ್ತದೆ. ಬ್ರಾಹ್ಮಣರನ್ನು ಅತಿ 
ಉತ್ತಮರೆಂದು ಪರಿಗಣಿಸಿ ಅಸ್ಪೃಶ್ಯ ಜಾತಿಗಳನ್ನು ಕೀಳು ಎಂದು ಭಾವಿಸಲಾಗುತ್ತದೆ. 


ಜಾತಿಯು ಹಿಂದೂ ಸಮಾಜದ ಭಾಗವಾಗಿದೆ. ಜಾತಿಯ ಸದಸ್ಯತ್ವವು 
ಹುಟ್ಟಿನಾಧಾರದ ಮೇಲೇಯೆ ನಿರ್ಧರಿತವಾಗುತ್ತದೆ. ಯಾವ ಅಧಿಕಾರ” ಆಸ್ತಿ, ಅಂತಸ್ತು, 
ಪ್ರತಿಷಗಳಿಂದಲೂ ಜಾತಿಯನ್ನು ಬದಲಾಯಿಸಲು ಸಾಧವಿಲ್ಲ. ಪ್ರತಿಯೊಂದು ಜಾತಿಯು 
ತನ್ನದೆ ಆದ ಆಹಾರ ಕ್ರಮ, ರೂಢಿ ಸಂಪ್ರದಾಯ, ಆಚರಣೆ ಸಂಸ್ಕಾರಗಳನ್ನು 
ಒಳಗೊಂಡಿರುತ್ತದೆ. `'ಜಾತಿಯ ನಿಯಮಗಳನು ಮೀರುವಂತಿಲ್ಲ” ಉದಾಹರಣೆಗೆ 
ಇಂದಿಗೂ ಕೂಡೆ ತನ್ನ ಜಾತಿಯನ್ನು ಬಿಟ್ಟು ಇರರ ಜಾತಿಗಳೊಂದಿಗೆ ಮದುವೆಯಾದ 
ಮಕ್ಕಳನ್ನು ಮರ್ಯಾದೆ" ಹತ್ಯೆ ಮಾಡಿರುವ ಉದಾರಣೆಗಳಿವೆ. 


ಜಾತಿಯು ಊಟೋಪಚಾರದ ಮೇಲೆಯೂ ನಿರ್ಬಂಧ ವಿಧಿಸುತ್ತದೆ. ಬ್ರಾಹ್ಮಣರು 
ಕ್ಷತ್ರಿಯ, ವೈಶ್ಯ ಮುಂತಾದ ಮೇಲ್ಭಾತಿಯವರು ತಯಾರಿಸಿದ ಪಕ್ಕಾ ಆಹಾರವನ್ನು 
ಸೇವಿಸಬಹುದು. ಆದರೆ, ಬ್ರಾಹ್ಮಹಿರು ಬಿಟ್ಟು ಬೇರಾವ ಜಾತಿಯವರು ತಯಾರಿಸಿದ ಕಚ್ಚಾ 
ಆಹಾರವನ್ನು ಸೇವಿಸುವಂತಿಲ್ಲ. ಪಕ್ಕಾ ಆಹಾರ ಎಂದರೆ ತುಪ್ಪದಿಂದ ತಯಾರಿಸಿದ 
ಆಹಾರವಾಗಿದೆ. ಕಚ್ಚಾ ಆಹಾರವೆಂದರೆ ನೀರಿನಿಂದ ತಯಾರಿಸಿದ ಆಹಾರವಾಗಿದೆ. ಇದಕ್ಕೆ 
ಉದಾಹರಣೆ ಎಂದರೆ"ನಮ್ಮ ದೇಶದಲ್ಲಿ ಜಾತಿಯ ಹೆಸರಿನಲ್ಲಿಯೇ 
ಹೋಟಿಲುಗಳಿರುವುದು*ಉದಾಹರಣೆಗೆ ಬ್ರಾಹ್ಮಣರ ಕಾಫೀಬಾರ್‌, ಉಡುಪಿ, ಅಡಿಗ 


ರೆಸೋರೆಂಟ್‌, ವೀರಶೈವ ಖಾನಾವಳಿ, ಗೌಡರ ಮುದ್ದೇಮನೆ, ಹಿಂದೂ ಮಿಲಿಟರಿ 
ಟೆಲ್‌ ಮೊದಲಾದುವು. 


ಸಾಮಾಜಿಕ ಸಂಬಂಧಗಳ ಮೇಲಿನ ನಿರ್ಬಂಧಗಳು: 


ಸಂಬಂಧಗಳೆಂದರೆ, ಯಾವ ವ್ಯಕ್ತಿಯು ಯಾರ ಜೊತೆ ವೈವಾಹಿಕ ಮತ್ತು ಸಾಮಾಜಿಕ 
೦ಪರ್ಕವನ್ನು ಇರಿಸಿಕೊಳ್ಳಬೇಕೆಂಬುದನ್ನು ನಿರ್ಧರಿಸುವುದಾಗಿದೆ. ಕೆಳಜಾತಿಯವರ ಜೊತೆ 
Aleks ಸಂಪರ್ಕವನ್ನು ಇಟ್ಟುಕೊಳ್ಳಬಾರದು. ವೈವಾಹಿಕ ಸಂಬಂಧವನ್ನು 
ಇರಿಸಿಕೊಳ್ಳಬಾರದು ಎರ ನಂಬಿಕೆ ಇದೆ. ಉದಾರಣಣೆಗೆ ಕೇರಳದಲ್ಲಿ ನಾಯರ್‌ 
ಜಾತಿಯಔರು ನಂಬೂದರಿ ಬ್ರಾಹ್ಮಣರನ್ನು ನೋಡಬಹುದಿತ್ತು. ಆದರೆ ಸ್ಪರ್ಶಿಸುವಂತಿರಲಿಲ್ಲ. 


ಧಾರ್ಮಿಕ ಮತ್ತು ಸಾಮಾಜಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲವು ಜಾತಿಗಳನ್ನು 
ಅನರ್ಹವೆಂದು ಪರಿಗಣಿಸಲಾಗತ್ತದೆ. ಈಗಲೂ ಕೂಡ ದಲಿತರು ಗ್ರಾಮ ಹಾಗೂ ಪಟಣಗೆಳ 
ಹೊರವಲಯಗಳಲ್ಲಿ ವಾಸಿಸುವುದನ್ನು ಕಾಣಬಹುದು. ಅವರಿಗೆ ದೇವಾಲಯಗಳಿಗೆ” 
ಪ್ರವೇಶವಿರುದಿಲ್ಲ. ಉದ್ಯೋಗಗಳ ಆಯ್ಕೆಯ ಮೇಲೆ ನಿರ್ಬಂಧಗಳನು ವಿಧಿಸಲಾಗಿತ್ತು. 
'ಹಾವ ಜಾತಿಗೆ ಯಾರು ಶೀರುತ್ತಾರೊಕ ಆ ಜಾತಿಯ ಜನರೇ ಉ ್ಯೀಗವನ್ನು 
ಮಾಡಬೇಕೆಂಬುದು ನಿರ್ಧಾರವಾಗಿತ್ತು. ಬ್ರಾಹ್ಮಣರು ಪೌರೋಹಿತ್ಯ ಪೂಜೆ, ಅಧ್ಯಾಪನ 
ಮೊದಲಾದವುಗಳಲ್ಲಿ ತೊಡಗಿಕೊಂಡರೆ, ಅಸ್ಪ ತರು ಚರ್ಮ ಸಂಬಳಿಧಿ ವೃತ್ತಿಗಳಲ್ಲಿ 
ತೊಡಗಿಕೊಳ್ಳಬೇಕಿತ್ತು. 


ವಿವಾಹದ ಮೇಲಿನ ನಿರ್ಬಂಧವು ಜಾತಿ ವವಸೆಯ ಬುನಾದಿಯಾಗಿದೆ. ಯಾವುದೇ 
ವಕ್ತಿಯು ತನ್ನದೇ ಜಾತಿಯಲ್ಲಿ ಮದುವೆಯಾಗಬೇಕು. ಬೇರೆ ಜಾತಿಯಲ್ಲಿ ವಿವಾಹವಾದರೆ 
ಶತನನ್ನು ಅಥವಾ ಆಕೆಯನ್ನು ಜಾತಿಯಿಂದ ಹೊರಹಾಕಲಾಗುತ್ತದೆ. ಜೆ ಎಸ್‌ 
ಗುರ್ರೆಯೆವರು ನೀಡಿರುವ ಜಾತಿಯ ಗುಣಲಕ್ಷಣಗಳು ಜಾತಿಯ ಪದ್ಧತಿಯನ್ನು ಕುರಿತು 
ನಮಗೆ ಪೂರ್ಣ ಚಿತ್ರಣವನು ನೀಡುತ್ತದೆ. ಇದರಿಂದಾಗಿ ನಾವು ಜಾತಿಯ 
ಗುಣಲಕ್ಷಣಗಳನ್ನು ಚೆನ್ನಾಗೆ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. 


ಮೇಲಿನ ಗುಣಲಕ್ಷಣಗಳಿಂದ ues ಜತ ಜಾತಿ ಪದ್ದತಿಯು ಅತಿ 
ಕಠಿಣವಾದ ಪದ್ಧತಿಯಾಗಿದೆ. ಅದರಲ್ಲಿ ಬದಲಾವಣೆ ತರುವುದು ಕಷ್ಟವಾಗಿದೆ. ಭಾರತೀಯ 
ಚರಿತ್ರೆಯನ್ನು ಗೆಮನಿಸಿದರೆ ಜಾತಿ ಪದ್ಧತಿಯನ್ನು ವಿರೋಧಿಸಿ ಅನೆ ಚಳುವಳಿಗಳು 
ನಡೆದಿವೆ ಮೆತ್ತು ಹೊಸ ಧರ್ಮಗಳು ಜನ್ಮತಾಳೆವೆ. ಇದನು ನಾವು (ಸಾಮಾಜಿಕ 
ಚಳುವಳಿಗಳು ಮತ್ತು ಬದಲಾವಣೆ) ಎ6ಬ ಅಧ್ಯಾಯದಲ್ಲಿ ನೋಡುತ್ತೇವೆ. 


ಗೌತಮಬುದ್ದನು ಜಾತಿಪದ್ಧತಿಯನ್ನು, ಬ್ರಾಹ್ಮಣರ ದಬ್ಯಾಳಿಕೆಯನ್ನು ವಿರೋಧಿಸಿ 
ಬೌದ್ಧ ಧರ್ಮವನು* ಸ್ಥಾಪಿಸಿದನು. "ಹನ್ನೆರಡನೇ ಶತಮಾನದ ಕರ್ನುಟಕದೆಲ್ಲಿ ಬಸವಣ್ಣ ಮತ್ತು 
ವಚನಕಾರರು ವೆಚನ ಔ ಔಳುವಳಿಯನ್ನು ಹುಟ್ಟು ಹಾಕಿದರು. ವಚನ ಚಳುವಳಿಯಲೆ ಎಲ್ಲ 


ಜಾತಿಯ ಜನರೂ ಭಾಗವಹಿಸಿದರು. ಇದರಿಂದ ಬದಲಾವಣೆ ಉಂಟಾಯಿತು. ಆದರೆ 
ಪಟ್ಟಭದ್ರ ಹಿತಾಸಕ್ತಿಗಳ ಕೈಗೆ ಸಿಕ್ಕಿ ಅದು ಲಿಂಗಾಯತ ಧರ್ಮವೆನಿಸಿಕೊಂಡಿತು. 


ಮಹಾವೀರನು ಜೆ ಚಾ ಸ್ಥಾಪಿಸಿದ ನು. ಪಂಜಾಬ್‌ನಲ್ಲಿ ಗುರುನಾನಕ್‌ 
ಅವರು ಜಾತಿಪದ್ಧತಿಯನ್ನು ವಿರೋಧಿಸೆ'ಸಿಖ್‌ಧರ್ಮವನ್ನು ಸಾಪಿಸಿದರು. ಎಲ್ಲ ಧರ್ಮಗಳ 
ಸ್ಥಾಪನೆಯಾದರೂ ಕೂಡಿ ಜಾತಿಪದ್ದತಿಯು ತನ್ನ ಪ್ರಭಾವವನ್ನು" ಕಳೆದುಕೊಳಲಿಲ್ಲ. ಆ 
ಧರ್ಷುಗಳು ಬೇರೆ ಅಸ್ತಿತ್ವವನ್ನು ಪಡೆದವೇ ವಿನಃ'ಭಾರತದ ಜಾತಿ ವವಸ್ಥೆಯಲ್ಲಿ ಸಾಮಾಜಕ 
ಬದಲಾವಣೆಯನ್ನು ತರೆಲು'ಸಾಧವಾಗಲಿಲ್ಲ. ಸ್ವಾತಂತ್ರ ಪೂರ್ವದಲ್ಲಿ ಶ್ರಿಟಿಷರು 
ಮೊಟಮೊದಲ ಬೊರಿಗೆ ಜಾತಿ ಜಸಗಣತಿಯನು್‌ ನಡೆಸಿದರು. ಜಾತಿಯ ಗುಣಲಕ್ಷಣಗಳನ್ನು 
ಅರಿತರು ಮತ್ತು ಅನೇಕ ಶಾಸನಗಳನ್ನು ಜಾರಿಗೆ ತಂದರು. 


1850 ರಲ್ಲಿ ಜಾತಿ ಅನರ್ಹತೆಗಳ ನಿರ್ಮೂಲನಾ ಕಾಯಿದೆಯನ್ನು ಜಾರಿಗೆ 
ತರಲಾಯಿತು. ಜಾತಿಯ ಹೆಸರಿನಲ್ಲಿ ಯಾವುದೇ ವಕ್ತಿಯ ಸಾಮಾಜಿಕ ಹಾಗೂ 
ಸಾರ್ವಜನಿಕ ಹಕ್ಕುಗಳನ್ನು ಕಸಿಯುವುದನ್ನು ನಿರ್ಬರಿದಸಿತು. ಆನಂತರ 1872 ರಲ್ಲಿ ವಿಶೇಷ 
ವಿವಾಹ ಕಾಯಿಔಯಖಿ"ಜಾರಿಗೆ ಬಂದಿತು: ಆ ಕಾಲಕ್ಕೆ ಇದು ಕ್ರಾಂತಿಕಾರಿಯಾದ 
ಕಾಯಿದೆಯಾಗಿತ್ತು. ಇದು ಅಂತರ್ಜಾತೀಯ ವಿವಾಹಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತು. 


1856 ರಲ್ಲಿ ಹಿಂದೂ ಪುನರ್ವಿವಾಹ ಕಾಯಿದೆಯು ಅಸ್ತಿತ್ತಕ್ಕೆ ಬಂದಿತು. ಈ 
ಕಾಯಿದೆಯು ವಿಧವೆಯರಿಗೆ ವಿವಾಹವಾಗುವ ಅವಕಾಶ ಕಲಿಸಿತು ಇದರಿಂದಾಗಿ 
ಭಾರತೀಯ ಜಾತಿ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆಯಾಗುವ "ಲಕ್ಷಣಗಳು ತೋರಿದವು. 

€ತಿರಾವ್‌ ಫುಲೆ ಅವರ ಸತಕುೀಧಕ ಸಮಾಜ, ರಾಜಾರಾಮ್‌ ಮೋಹನ್‌ರಾಯ್‌, 
ೀವೇಂದ್ರನಾಥ್‌ ಠಾಗೂರ್‌ ಹಾಗೂ ಕೇಶವಚಂದ್ರಸೇನ್‌ ಅವರ ಬ್ರ ಹೃಸಮಾಜ, 
ದಯಾನಂದ ಸರಸ್ವತಿ ಅವರ ಆರ್ಯಸಮಾಜ, ವಿಷೇಕಾನಂದರ ಶ್ರೀ "ರಾಮಕೃಷ್ಣ ಮಿಷನ್‌ 
ಮೊದಲಾದವು ಜೌತಿಯಲ್ಲಿರುವ ಮೂಢನಂಬಿಕೆಗಳನ್ನು ವಿರೋಧಿಸಿ ಅದರಲ ಕೆಲವು 
ಸುಧಾರಣೆಗಳನ್ನು ಮಾಡಿದರು. 


ಮಹಾತ್ಮ್ಯ ಗಾಂಧೀಜಿಯವರು ಅಸ್ಪಶತೆಯ ವಿರುದ್ಧ ಹೋರಾಡುವುದರ ಮೂಲಕ 
ಅಸ್ಪೃಶ್ಯತೆಯ ಆಚರಣೆ ಪಾಪವೆಂದು ಸಾರಿದರು. ಬಾಬಾ ಸಾಹೇಬ್‌ ಅಂಬೇಡ್ಕರ್‌ ಅವರು 
ಮಹಾಡ್‌ ಕೆರೆಯ ನೀರು ಮುಟ್ಟುವುದು ಮತ್ತು ದೇವಾಲಯ ಪ್ರವೇಶದ ತಹ 
ಚಳುವಳಿಗಳನು ಹಮ್ಮಿಕೊಂಡು ಸಪರ ಹಕ್ಕುಗಳನ್ನು ಎತ್ತಿಹಿಡಿದರು. ಸಂವಿಧಾನದ 
ಪ್ರಸ್ತಾವನೆಯಲ್ಲಿ ಎಲ್ಲರೆಗೂ ಸಮಾನ ಅವಕಾಶಗಳನ್ನು ನೀಡಬೇಕೆಂದು ಪ್ರತಿಪಾದಿಸಿದರು. 
ಅವರ ಪ್ರಯತ್ನದ ಫಲವಾಗಿ ಮೀಸಲಾತಿ ಪದ್ಧತಿಯ ಜಾರಿಯಾಯಿತು. ಇದರಿಂದ 
ಅಸ್ಪ ಸೃಶರು ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರಿಕೊಳ್ಳಲು ಅವಕಾಶ ಉಂಟಾಯಿತು. 


ಕರ್ನಾಟಕದಲ್ಲಿ ಬ್ರಾಹ್ಮಣೇತರ ಚಳುವಳಿಯು ಆರಂಭವಾಯಿತು. ನಾಲ್ಲಡಿ 
ಕೃಷ್ಣರಾಜ ಒಡೆಯರ್‌ ರವರೆ ಮಿಲ್ಲರ್‌ ಅವರ ವರದಿಯನ್ನು ಆಧರಿಸಿ ಬ್ರಾಹ್ಮಣೇತರರಿಗೆ 
ಮೀಸಲಾತಿಯನ್ನು ನೀಡಿದರು. ಇದರಿಂದಾಗಿ ಬ್ರಾಹ್ಮಣೇತರರು ಕೂಡ ಸರ್ಕಾರಿ 


ಆಡಳಿತದಲ್ಲಿ ಪಾಲನು ಪಡೆದರು. ಈ ಎಲ್ಲ ಕಾರಣಗಳಿಂದ ಜಾತಿಪದ್ಧತಿಯಲ್ಲಿ 
ಸ್ವಲ್ಪಪ್ರಮಾಣದ ಬದೆಲಾವಣೆಗಳು ಕಂಡು ಬಂದವು. ಸಾರ್ವಜನಿಕವಾಗಿ ಜಾತಿಯ ಚರ್ಚೆ 
ನಿಳಾಡುವುದು ಸರಿಯಲ್ಲ ಎಂಬ ಅಭಿಪ್ರಾಯವು ನಿರ್ಮಾಣಗೊಂಡಿತು. 


3.4 ಸಾಮಾಜಿಕ ಬದಲಾವಣೆಗೆ ಅಡ್ಡಿಯಾಗಿ ಜಾತಿ 


ಸಾಮಾಜಿಕ ಬದಲಾವಣೆಗೆ ಜಾತಿಯು ನಿರಂತರವಾಗಿ ಅಡ್ಡಿಯಾಗುತ್ತದೆ. ಹೇಗೆಂದರೆ 
ಜಾತಿಯು ಭಾರತದ ಜೀವನ ದರ್ಶನ, ಧಾರ್ಮಿಕತೆ, ಕ್ರಿಯಾವಿಧಿಗೆಳು, ಸಂಸ್ಕಾರಗಳು, 
ಏಣಿಶ್ರೇಣಿ ವವಸ್ಥೆ, ಸಾಮಾಜಿಕ ಸಂಬಂಧಗಳ ನಿರ್ಬಂಧದಲ್ಲಿ ಯಾವ ಪಕ್ಷಿಯು ಯಾರ 
ಜೊತೆ ವೈ ಮೆಹಿಕ ಮತ್ತು ಸಾಮಾಜಿಕ ಸಂಪರ್ಕವನು ಇರಿಸಿಕೊಳ್ಳಬೇಕೆರಬುದನ್ನು 
ನಿರ್ಧರಿಸುವ, ಕೆಳಜಾತಿಯವರ ಜೊತೆ Miya ಸಂಪರ್ಕ ಸುತ್ತು ವೈವಾಹಿಕ 
ಸಂಬಂಧವನು ಇರಿಸಿಕೊಳ್ಳಬಾರದೆಂಬ ನಂಬಿಕೆ ಇದೆ. ಧಾರ್ಮಿಕ ಮತ್ತು ಸಾಮಾಜಿಕ 
ವಿಷಯಗಳೆಗೆ ಸಂಬಂಧಿಸದಂತೆ ಕೆಲವು ಜಾತಿಗಳನ್ನು ಅನರ್ಹವೆಂದು ಪರಿಗಣಿಸಲಾಗಿದೆ. 
ಆಹಾರ ಪದ್ಧತಿಗಳಲ್ಲಿರುವ ಪಕ್ಕಾ ಮತ್ತು ಕಚ್ಛಾ ) ಆಹಾಂರಗಳಲ್ಲಿನ ವತ್ಯಾಸಗಳು, ವಿವಾಹದ 
ಮೇಲಿನ ನೆರ್ಬಂಧವು ಜಾತಿ ವ್ಯವಸ್ಥೆಯ ಬುನಾದಿಯಾಗಿದೆ. ಆಯಾ ಜಾತಿಗೆ ಸೇರಿದ 
ವ್ಯಕ್ತಿಯು ಆಯಾ ಜಾತಿಯಲ್ಲೇ ನವಾಹವಾಗಬೇಕು. ಬೇರೆ ಜಾತಿಯಲ್ಲಿ ವಿವಾಹವಾದರೆ 
ಆತನನು ಅಧವಾ ಆಕೆಯನ್ನು ಜಾತಿಯಿಂದ ಹೊರಹಾಕಲಾಗುತ್ತದೆ. ಚುನಾವಣೆಯ 
ಸಂದರ್ಭೆದಲ್ಲಿ ವಿವಿಧ ಪಕ್ಷಗಳು ಚುನಾವಣೆಗೆ ನಿಲ್ಲುವ ಅಭರ್ಥಿಗೆ ಟಿಕೆಟ್‌ ನೀಡುವಾಗ 
ಆತನ ಜಾತಿಯನು ಪರಿಗಿಣಿಸುತಿವೆ. ಹಾಗೆಯೇ ಮತದಾರರು ಕೂಡ ತಮ್ಮ ಜಾತಿಯ 
ಅಭರ್ಥಿಗೆ ಮತ ನೀಡುವುದನ್ನು" ಕಾಣಬಹುದು. ಪ್ರತಿಯೊಂದು ಜಾತಿಯ ತನ ಹೆಸರಿನಲ್ಲಿ 
ಮೆ ಮಾನಗಳನ್ನು ಸಾಪಿಸಿಪೊಳಲು ಬಯಸುತ್ತಿದೆ. ಮನೆಯನು ಬಾಡಿಗೆಗೆ ನೇಡುವುದು 
ಸ್ಟಾ ರಿಗೆಳೊಳೆ ಮಾೌಂಸಾಹಾರಿಗಳೋ ಎಂಡು ಕೇಳುವುದು: ಹೀಗೆ ಜಾತಿಯು ವಕಿಯ 

ಸಿನಲ್ಲಿ ಆಳವಾಗಿ ಬೇರೂರಿರುವುದರಿಂದ ಸಮಾಜದ ಸಾಮಾಜಿಕ ಬದಲಾವಣೆಗೆ" 
ಮಸಿ ನಿರಂತರವಾಗಿ ಅಡ್ಡಿಯಾಗುತ್ತಿದೆ ಎಂದು ಹೇಳಬಹುದು. ಜಾತಿ ಪದ್ಧತಿ 
ಇರುವವರಿಗೆ ಪ್ರಜಾಪ್ರಭುತ್ವ ಸಾಮಾಜಿಕ ನ್ಯಾಯ, ಸಮಾನತೆ, ಸೋದರತ್ವವನ್ನು' ಸಾಧಿಸಲು 
ಸಾಧ್ಯವಿಲ್ಲ. 


3.5 ಆಧುನಿಕ ಕಾಲದಲ್ಲಿ ಜಾತಿವ್ಯವಸ್ಥೆ 


ಆಧುನಿಕ ಸ್ವತಂತ್ರ ಭಾರತದಲ್ಲಿ ಜಾತಿ ವ್ಯವಸ್ಥೆಯಲ್ಲಾದ ಪರಿವರ್ತನೆಗಳು 


ದೇಶಾದ್ದಂತ ಹಲವು ಕ್ಷೇತ್ರಗಳಲ್ಲಿ ಪರಿವರ್ತನೆಗಳುಂಟಾದಂತೆ ಜಾತಿ 
ವ್ಯವಸ್ಥೆಯಲ್ಲಿ ಬದಲಾವಣೆಯಾಗಿದೆ. ಕೆಗಾರಿಕೀಕರಣ, ನಗರೀಕರಣ 
ಶಾಶ್ಯೌತ್ಟ್ರೀಕರಣ, ಸ ೦ಸ್ಕೃತಾನುಕರಣ, ರಾ ರಾಜ್ಯಗಳ ಪುನರ್ವಿಂಗಡನೆ, ಶಿಕ್ಷಣ, ಹೊಸ ಸಂವಿಧಾನ 
ಹಾಗ% ಆಧುನಿಕ ನ್ದ ಲಯ ಪಠತಿ, ಸಾಮಾಜಿಕ- ಧಾರ್ಮಿಕ "ಚಳುವಳಿಗಳು, ವಲಸೆ 
ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬೆಳವಣಿಗೆ । ಈ ಅಂಶಗಳು ಜಾತಿ ಪದ್ಧತಿಯಲ್ಲಿ ಸಾಕಷ್ಟು 


ಬದಲಾವಣೆಗಳನ್ನು ತಂದಿವೆ. ಇಂತಹ ಮಹತ್ತರವಾದ ಅಂಶಗಳು ಜಾತಿ ಪದ್ಧತಿಯ ಮೇಲೆ 
ಗಾಢವಾದ ಪ್ರಭಾವ ಬೀರಿದವು. 


ಜಾತಿಗಳನ್ನು ನಿಯಂತ್ರಿಸುತ್ತಿದ್ದ ಜಾತಿ ಪಂಚಾಯಿತಿಗಳು ಇಂದು ಮರೆಯಾಗಿವೆ 
ಇಲ್ಲವೇ ನಿಷ್ಟಿ ಯವಾಗಿವೆ. ನಗರ ಪ್ರದೇಶಗಳಲ್ಲಂತೂ ಅವು ಕಾಣಬರುತ್ತಿಲ್ಲ. ಹಿಂದುಳಿದ 
ಗ್ರಾಮಾಂತಸೆ ಪ ಪ್ರದೇಶಗಳಲ್ಲಿ ಹಾಗೊ ಜಾತಿಗಳ ವಲಯಗಳಲ್ಲಿ ಅವು 
ಪ್ರಭಾವಶಾಲಿಯಾಗಿವೆ. ಅಂತರ್ಜಾತಿ ವಿವಾಹವಾದ ವಧು-ವರರನ್ನು ಕುಟುಂಬ ಗೌರವದ 
ಹೆಸರಿನಲ್ಲಿ ಮರ್ಯಾದ ಹತ್ಯೆ ಮಾಡಿರುವ ಉದಾಹರಣೆಗಳು ಇವೆ" ಆಧುನಿಕ ಕಾನೂನು, 
ಪೋಲಿಸು ಹಾಗೂನ್ಸಾ ನಿಲಯ ವವಸ್ಥೆಗಳು ಹಾಗೂ ಜಾತಿ ಪಂಚಾಯಿತಿಯ 
ಕಾರ್ಯಾಚರಣೆಯನ್ನು ತಡೆಗಟ್ಟುವಲ್ಲಿ ಸಲ್ಪ ಮಟ್ಟಿಗೆ ಯಶಸ್ವಿಯಾಗಿವೆ. 


ಹೋಟೆಲ್‌ ಉದ್ಭಮದ ಮೇಲೆ ಬ್ರಾಹ್ಮಣರಿಗಿದ್ದ ಪ್ರಭುತ್ವ ಕಡಿಮೆಯಾಗಿದ್ದು ಇತರೆ 
ಕೆಳಜಾತಿಗಳವರೂ ಈ ಶಾಧಮಕ್ಕೆ ಇಳಿದಿದ್ದಾರೆ. ಆಹಾರವನ್ನು" ಯಾವ ಜಾತಿಯವರು ಹೇಗೆ 
ತಯಾರಿಸುತ್ತಾರೆ? ಯಾವ್‌ಜಾತಿಯುವರ್‌ ಬಡಿಸುತ್ತಾರೆ? ನಿಂಬುದಕಿಂತ ಶುಚಿತ, ಸೇವೆ, 
ರುಚಿ ಇವುಗಳೆಗೆ ಇಂದು ಹೆಚಿ ಮಹತ್ನ ಲಭಿಸುತ್ತಿದೆ. "ಆದರೂ ಕೂಡೆ ಬಾಡಿಗೆ ನೆಯನ್ನು 
ನೀಡುವಾಗ ಉನ್ನತ ಜಾತಿಗಳು ಸಸಹಾರಿಗಳಿಗೆ ಮಾತ್ರ ಬಾಡಿಗೆ ಮನೆನೀಡುವ ನೆಪದಲ್ಲಿ “ 
ಕೆಳಜಾತಿಗಳಿಗೆ ಬೌಡಿಗೆ ಮನೆ | 


ಕಾನೂನಿನ ಎದುರು ಎಲ್ಲರೂ ಹಾಗೂ ಎಲ್ಲಾ ಜಾತಿಗಳವರು ಸಮಾನ ಎಂಬ 
ನಂಬಿಕೆ ಬೆಳೆಯುತ್ತಿದೆ. ಯುವಜನರು ಜಾತಿಯನು ಮೀರಿ ಉದ್ಯೋಗ ಮತ್ತು ಜೀವನ 
ಸಂಗಾತಿಯನ್ನು ಆಯ್ಕೆ ಮಾಡುತ್ತಾರೆ. ಊಟೋಪಚಾರಗಳ ಮೇಲೆನ ನಿರ್ಬಂಧಗಳು 
ದುರ್ಬಲಗೊಂಂಡಿವೆ. ಜೌತಿಯೊಂದಿಗೆ ಸೇರಿಹೋಗಿದ್ದ ನಂಬುಗೆಗಳು, ಆಚರಣೆಗಳು, 
ಸಂಸ್ಕಾರಗಳು, ಹವ್ಯಾಸಗಳು, ಉಡುಪಿನ ಶೈಲಿ, ಭಾಷೆಯನ್ನಾಡುವ ಕ್ರಮ, ಇತ್ಯಾದಿ 
ಸಂಸ ಸೃತಾನುಕರಣ ಪ್ರಕ್ರಿಯೆಯಿಂದ ಬದಲಾಗಿವೆ. 


ಅಸ್ಪಶ್ಛತೆ ಎಂದರೆ ಹಿಂದೂ ಧರ್ಮದ ಅತ್ತಂತ ಕೆಳಹಂತದಲ್ಲಿರುವ ಜಾತಿಯ ಜನರನ್ನು 
ಇತರ ಜನಯ ಸ್ಪರ್ಶಿಸದೇ ಇರುವುದು. ಸಾರ್ವಫನಿಕ ನೀರು, ದೇವಾಲಯ, ಆಟದ 
ಮೈದಾನ, ರಸ್ತ "ಮೊದಲಾದವುಗಳನ್ನು ಬಳಸದಂತೆ ತಡೆಯುವುದು. ಹೆಣ್ಣು ಮಕ್ಕಳು 
ಅಲಂಕಾರದ : ವಸ್ತುಗಳನ್ನು ತೊಡದರಿತೆ ನಿರ್ಬಂಧಿಸುವುದು. ಈ ಆಚರಣೆಯಿಂದ 
ಅಸ್ಪ ಸೃಶರೆನಿಸಿಕೊಂಡವರೆಗೆ ತುಂಬಾ ತೊಂದರೆಯಾಗುತ್ತಿತ್ತು. ಆದುದರಿಂದ ಅಸ್ಪಶ್ಯತೆಯ 
ಆಚರಣೆಯನ್ನು ಸಾಂವಿಧಾನಿಕ ನಿಯಮಗಳ 17 ನೇ ವಿಧಿ ಮೂಲಕ ತೊಡದ 
ಹಾಕಲಾಗಿದೆ. ಉದಾ: “ಅಸ್ಸ ಸ್ಫಶತಾ ಅಪರಾಧಗಳ ಕಾಯೆ (1955) ಯು 1976 ರಲ್ಲಿ 
“ವಾಗರೀಕ ಹಕುಗಳ ಸಂರಕ್ಷಣಾ ಕಾಯ್ದೆ ಎಂಬುದಾಗಿ [ಮಾರ್ಪಾಡುಗೊಂಡಿರುವುದಲ್ಲದೆ 
ಅಸ್ಪೃಶ್ಯತಾ ಆಚಕೆಣೆಯನ್ನು ಕ ಕಾನೂನಿನ ಮೂಲಕ ತೊಡೆದು ಹಾಕಿದೆ ಹಾಗೂ ಅದರ 
ಆಟರಿನೆಯನು ಈಗ ಅದೊಂದು ಶಿಕ್ಷಾರ್ಹ ಅಪರಾಧವಾಗಿದೆ. ನಗರ ಪ್ರದೇಶದಲ್ಲಿ “ಸ್ನ ಸ್ವತ” 
ಮತ್ತು “ಅಸ್ಪೃಶ್ಯೆ” ಎಂಬ ವತ್ಯಾಸ ಈಗ ಮೊದಲಿನಷ್ಟು ಕಂಡು ಬರುತ್ತಿಲ್ಲ. ಗ್ರಾಮೀಣ” 
ಪ್ರದೇಶದಲ್ಲಿ ಶಢತೆಯೆನ್ನ3 ಹೋಗಲಾಡಿಸಲು"ಸಾಧ್ದವಾಗಿಲ್ಲ. ಮೀಸಲಾತಿ 


ನೀತಿಯಿಂದಾಗಿ ಸ ಸಣ್ಣ ಪ್ರಮಾಣದಲ್ಲಿ ಅಸ್ಟ್ರ ಶಜಾತಿಗಳು ಸಮಾನ ಅವಕಾಶಗಳನ್ನು ಪಡೆಯಲು 
ಸಾಧನವಾಗಿದೆ 


ನಗರಗಳ ಬೆಳವಣಿಗೆ ಹಾಗೂ ಕೈ ಗಾರಿಕೆಗಳ ಹೆಚ್ಚಳ ಇವು ಜಾತಿ ಸದಸರಿಗೆ ಹೊಸ 
ಉದ್ಯೋಗಾವಕಾಶಗಳನ್ನು ಕಲ್ಪಿಸಿವೆ. ಉತಷ ಮಾದರಿಯು ಆದುನಿಕ ಉದ್ಯೋಗಗಳನ್ನು 
ದೊರಕೆಸಿಕೊಳ್ಳಲು ಶಿಕ್ಷಣ, ಸಾಮರ್ಥ, ತೆರೆಟೇತಿ ವಿಶೇಷ ಅನುಭವ ಇಂತಹ ಅರ್ಹತಾ 
ಗುಣಗಳ ಅವಔಕತೆ ಇದೆಯೇ ವಿನಃ ವಕ್ತಿಯ ಜಾತಿ ಸದಸತ್ತವಲ್ಲ. 1990 ರ ದಶಕದಲ್ಲಿ 
ಜಾರಿಗೆ ಬಂದಂತಹ ಹೊಸ ಆರ್ಥಿಕ ಫೇತಿಯ ಫಲವಾಗಿ ಔಲಾವಣೆಯಲ್ಲಿರುವ ಆರ್ಥಿಕ 
“ಉದಾರೀಕರಣ” “ಖಾಸಗೀಕರಣ”, ಹಾಗೂ “ಜಾಗತೀಕರಣ”ದ ಪ್ರಕ್ರಿಯೆಗಳಿಂದಾಗಿ 
ಜಾತಿಯ ಕಟ್ಟುಪಾಡುಗಳಿಗೆ ತೀರಾ ವಿರುದ್ಧವಾದ ಹೊಸ ಆರ್ಥಿಕ ಜಗತ್ತೊಂದು 
ನಿರ್ಮಾಣಗೌಂಡಂತಾಗಿದೆ. 


1954 ರ "ವಿಶೇಷ ವಿವಾಹ ಕಾಯ್ದೆ ಯು ಅಂತರ್ಜಾತೀಯ, ಅಂತರ್ಮತೀಯ 
ಹಾಗೂ ನೋಂದಾಯಿತ ವಿವಾಹಗಳಿಗೆ ಅವಕಾಶ ನೀಡುವುದು. 


ಸ್ನಾತಂತ್ರ್ಯಾನಂತರ ಸಂವಿಧಾನವು ಜಾತಿಪದ್ಧತಿಯನ್ನು ಖಂಡಿಸಿತು. ಜೊತೆಗೆ ಎಲ್ಲಾ 
ಜಾತಿಯಶರಿಗೂ ಅವರ ಹುಟನು ಪರಿಗಣಿಸದೆ ಸಮಾನೆ ಅವಕಾಶವನು 
ನೀಡಬೇಕೆಂಬುದು ಮೂಲಬೊತ ಹಕ್ಕುಗಳನ್ನು ನೀಡಲಾಯಿತು. ಇದರಿಂದ 
ಜಾತಿಪದ್ದತಿಯಲ್ಲಿ ಅಲಸ್ತಲ ಬದಲಾವಜಔಗಳು'ಕಂಡು ಬಂದವು. ಇದರ ಜೊತೆಗೆ ಇತ್ತೀಚೆಗೆ 
ಜಾತಿಪದ್ಧತಿಯಲ್ಲೆ ನಗೆಕೆಕರಣ, ಕೈಗಾರಿಕೀಕರಣ, ಶಿಕ್ಷಣ, ಹೊಸ 
ಉದ್ಯೋಗಾವಕಾಶಗಳಿಂದಾಗಿ ಅನೇಕ ಪರಿವರ್ತನೆಗಳು ಉಂಟಾಗಿವೆ. 
ನಗರೀಶರಣದಿಂದಾಗಿ ಉಟೋಪಚಾರಗಳ ಮೇಲಿನ ನಿರ್ಬಂಧವು ಸಡಿಲಗೊಂಡಿದೆ. 
ಶಿಕ್ಷಣ ಮತ್ತು ತರಬೇತಿಯಿಂದಾಗಿ ಯಾವುದೇ ವ್ಯಕ್ತಿಯು ಕೂಡ ತಾನು ಬಯಸಿದ 
ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗುತ್ತದೆ. * 


ನಗರೀಕರಣದಿಂದಾಗಿ ಜ್‌ ಅಂತರ್ಜಾತೀಯ ವಿವಾಹಗಳು 
ಏರ್ಪಡುತ್ತಿವೆ. ನಗರಪ್ರದೇಶಗಳಲ್ಲಿ ಜಾತಿಯ ಪ್ರಭಾವವು ಕುಗ್ಗಿದಂತೆ ತೋರುತ್ತದೆ. ಆದರೂ 
ಕೂಡ ಜಾತಿಪದ್ದತಿಯು ಸಂಪೂರ್ಣ ಬದಲಾವಣೆ ಆಗಿದೆ ಎಂದು ಹೇಳಲಾಗುವುದಿಲ್ಲ. 
ಏಕೆಂದರೆ, ಅದು ಬೇರೆ ಬೇರೆಯ ಅವತಾರ ಅಥವಾ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತದೆ 
ಎಂದು ಸಮಾಜಶಾಸ್ತ್ರಜ್ಞರಾದ ಎಂ. ಎನ್‌. ಶ್ರೀನಿವಾಸ್‌ರವರು ಅಭಿಪ್ರಾಯಪಡ್‌ತ್ತಾರೆ. 


ಚುನಾವಣೆಯ ಸಂದರ್ಭದಲ್ಲಿ ವಿವಿಧ ಪಕ್ಷಗಳು ಚುನಾವಣೆಗೆ ನಿಲ್ಲುವ ಅಭರ್ಥಿಗೆ 
ಟಿಕೆಟ್‌ ನೀಡುವಾಗ ಆತನ ಜಾತಿಯನು ಪರಿಗಣಿಸುತ್ತವೆ. ಹಾಗೆಯೇ ಮತದಾರಕು ಕೂಡ 
ತಮ್ಮ ಜಾತಿಯ ಅಭರ್ಥಿಗೆ ಮತ ನೀಡುವುದನ್ನು ಕಾಣಬಹುದು. ಇಂದಿಗೂ ಕೂಡ 
ಭೌಮಿಯು ಹೆಚ್ಚ್‌ಗಿ ಮೇಲಾತಿಯ ಒಡೆತನೆದಲ್ಲೇ ಇದೆ. ಪ್ರತಿಯೊಂದು ಜಾತಿಯು ತನ್ನ 
ಹೆಸರಿನಲ್ಲಿ ಮಠ-ಮೊನ್ಯಗಳನ್ನು ಸ್ಥಾಪಿಸಿಕೊಳ್ಳಲು ಬಯಸುತ್ತವೆ. ಮನೆಯನ್ನು ಬಾಡಿಗೆಗೆ” 


ನೀಡುವಾಗ ಸಸ್ಥಾಹಾರಿಗಳೋ, ಮಾಂಸಾಹಾರಿಗಳೋ ಎಂದು ಕೇಳುವುದು 
ಸಾಮಾನ್ಯವಾಗಿಬಿಟ್ಟಿದೆ. 


ತ ಏಕಕಾಲದಲ್ಲಿ ಜಾತಿಯು ಕೆಲವು ಅಂಶಗಳಲ್ಲಿ ಬದ ಲಾವಣೆಯನ್ನು 
ಹೊಂದಿದ್ದರೂ ಸಹ ಮತ್ತೆ "ಕಲವು ವಿಚಾರಗಳಲ್ಲಿ ಹಾಗೆಯೇ ಉಳಿದಿದೆ. 


ಪದದ ಅರ್ಥ 


ಜಾತಿ: ಜಾತಿಯು ಒಂದು ನಿರ್ಬಂಧಿತ ಅಥವಾ ಮುಚ್ಚಿದ ಸಮೂಹವಾಗಿದೆ. 
ಮುಚಿದ ಅಥವಾ ನಿರ್ಬಂಧಿತ ಸಮೂಹವೆಂದರೆ, ಯಾವುದೇ "ಕಾರಣಕ್ಕೂ ಒಂದು ಜಾತಿಗೆ 
ಸೇರಿದೆ ವ್ಯಕ್ತಿಯು ಮತ್ತೊಂದು ಜಾತಿಗೆ ಸೇರಿಕೊಳ್ಳಲು ಸಾಧ್ಯವಿಲ್ಲ. 


ಅಭ್ಯಾಸ 


I. 2 eli ಪ್ರಶ್ನೆಗಳಿಗೆ ನಾಲು ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ 
ತ್ರರವನ್ನು ಆರಿಸಿ 1.) 


1. i ಧರ್ಮದ ಸ್ಥಾಪಕ _ 
ಅ) ಮಹಾವೀರ 
ಆ) ಗೌತಮ ಬುದ್ಧ 
ಇ) ಅಶೋಕ 
ಈ) ತೀರ್ಥಂಕರ 
2. ಹಿಂದೂ ಪುನರ್‌ ವಿವಾಹ ಕಾಯ್ದೆ ಜಾರಿಗೆ ಬಂದ ವರ್ಷ 
ಅ) 1856 
ಆ) 1865 
ಇ) 1956 
ಈ) 1986 


3. “ಕ್ಯಾಸ್ಟ್‌ ಅಂಡ್‌ ರೇಸ್‌ ಇನ್‌ ಇಂಡಿಯಾ' ಎಂಬ ಪುಸ್ತಕವನ್ನು ಬರೆದವರು 


ಅ) ಜಿ. ಎಸ್‌. ಗುರ್ರೆ 
ಆ) ಗಾಂಧೀಜಿ 
ಇ) ನೆಹರು 
ಈ) ದಯಾನಂದ ಸರಸ್ವತಿ 
4. ಕ್ಯಾಸ್ಟ್‌ ಎನ್ನುವ ಪದ ಪೋರ್ಚುಗೀಸ್‌ ಮತ್ತು ಸ್ಫಾನಿಷ್‌ ಭಾಷೆಯ _ 
ಪದದಿಂದ ಬಂದಿದೆ. 
ಅ) ಪ್ರಾಂತ್ಯ 
ಆ ಕ್ಯಾಸ್ಟಾ 
ಇ) ಕಮ್ಯೂನಿಟಿ 
ಈ) ಜಾತಿ 
11. ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 
1. ಭಾರತೀಯ ಸಮಾಜದ ಅವಿಭಾಜ್ಯ ಅಂಗ 
2. ಜಾತಿ ಎಂಬ ಪದವನ್ನು ಇಂಗ್ಲೀಷ್‌ನಲ್ಲಿ ಎಂದು ಕರೆಯುತ್ತಾರೆ. 
3. ಜೈನ ಧರ್ಮದ ಸ್ಥಾಪಕ 
4. ಅಸ್ಪೃಶ್ಯತೆಯ ಆಚರಣೆ ಪಾಪವೆಂದು ಸಾರಿದವರು 
111. ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. 
1. ಜಾತಿ ಎಂಬ ಪದದ ಉಗಮನ್ನು ತಿಳಿಸಿ. 
2. ಪಕ್ಕಾಮತ್ತು ಕಚ್ಚಾ ಆಹಾರಕ್ಕೆರುವ ವ್ಯತ್ಯಾಸವೇನು? 
3. ಜಾತಿ ಪದ್ಧತಿಯ ಗುಣಲಕ್ಷಣಗಳನ್ನು ತಿಳಿಸಿ. 
4. 1856 ರ ಹಿಂದೂ ಪುನರ್‌ ವಿವಾಹ ಕಾಯ್ದೆಯ ಪ್ರಮುಖ ಅಂಶಗಳನ್ನು ತಿಳಿಸಿ. 
1%. ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ. 


1. ಸಾಮಾಜಿಕ ಬದಲಾವಣೆಗೆ ಅಡ್ಡಿಯಾಗಿ ಜಾತಿ ಎಂಬುದನ್ನು ವಿಷಾದಪಡಿಸಿ. 
2. ಆಧುನಿಕ ಕಾಲದಲ್ಲಿ ಜಾತಿವ್ಯವಸ್ಥೆ ಬಗ್ಗೆ ಟಿಪ್ಪಣಿ ಬರೆಯಿರಿ. 
ಸಲಹಾತ್ಮಕ ಚಟುವಟಿಕೆಗಳು 
1. ವಿವಿಧ ಜಾತಿಗಳ ಸ್ನೇಹಿತರ ಮನೆಗಳಿಗೆ ಭೇಟಿ ನೀಡಿ ಒಟ್ಟಿಗೆ ಊಟ ಮಾಡುವುದು. 
2. ಯಾವುದೇ ಜಾತಿಯ ಸಂಘಟನೆಗಳಿಗೆ ಸೇರದೇ ಇರುವುದು. 
3. ಅಸ್ನ ಸ್ಪಶ್ಯತೆಯನ್ನು ಆಚರಿಸದಂತೆ ಸಂವಿಧಾನ ಬದ್ಧವಾಗಿ ಪ್ರಚಾರ ಮಾಡುವುದು. 


4. ಭಾರತೀಯರಾದ ನಾವೆಲ್ಲರೂ ಜಾತಿಭಾವನೆಯನು ಮರೆತು ಒಗ್ಗಟ್ಟಾಗಿ ಅಭಿವೃ ದ್ದಿ 
ಹೊಂದುವುದನ್ನು ಕುರಿತು ನಾಟಕ, ಹಾಡು, ಮೊದೆಲಾದವುಗಳನ್ನು ರಚಿಸುವುದು” 


ಅಧ್ಯಾಯ- 4 ಸಾಮಾಜಿಕ ಬದಲಾವಣೆಯಲ್ಲಿ ಚಳುವಳಿಗಳ ಪಾತ್ರ 


ಈ ಅಧ್ಯಾಯದಲ್ಲಿ ನಾವು ಕೆಳಕಂಡ ವಿಷಯಗಳನ್ನು ಕುರಿತು ಅಭಯನ ಮಾಡುತ್ತೇವೆ. 


4. ಪೀಠಿಕೆ 
4.1 ಸಾಮಾಜಿಕ ಚಳುವಳಿಗಳ ಅರ್ಥ ಮತ್ತು ಉದ್ದೇಶಗಳು 
4.2 ಭಾರತದಲ್ಲಿ ಪ್ರಮುಖ ಸಾಮಾಜಿಕ ಚಳುವಳೆಗಿಳು 
4.3 ಪ್ರತಿಭಟನಾತ್ಮಕ ಚಳುವಳಿಗಳು 
4.4 ಸುಧಾರಣಾ “ಚಳುವಳಿಗಳು 
4.5 ಕ್ರಾಂತಿಕಾರಕ ಚಳುವಳಿಗಳು 


4. ಪೀಠಿಕೆ 


ಸಾಮಾಜಿಕ ಚಳುವಳಿಗಳು ಸಾಮಾಜಿಕ ಬದಲಾವಣೆಗಳನ್ನು ತರುತ್ತವೆ. ಕ್ರಿ ಶ18 ನೇ 
ಶತಮಾನದ ನಂತರ ನಡೆದ ಸಾಮಾಜಕ ಚಳುವಳಿಗಳು ಮಾನವ ಸಾಮಾಜಿಕ ವವಸೆ 
ಹಾಗೂ ಜೀವನ ರೀತಿ ನೀತಿಗಳಲ್ಲಿ ಅಪಾರ ಬದಲಾವಣೆಗಳನ್ನುಂಟು ಮಾಡಿವೆ. ಸಾಮಾಜಕ 
ವ್ಯವಸ್ಥೆ ಒಂದರ ಸಾಂಸ್ಕೃತಿಕ ಅಥವಾ ಸಾಮಾಜಿಕ ಬದಲಾವಣೆಯೇ ಸಾಮಾಜಿಕ ಚಳುವಳಿಗಳ 
ಖು ಗುರಿಯಾಗುತ್ತದೆ. ಮಾನವ ಇತಿಹಾಸದ ಎರಡು ಮಹತ್ತದ ಘಟನೆಗಳೆಂದು 
ಅಮೇರಿಕ ಹಾಗೂ ಫ್ರಾನ್ಸ್‌ನ ಮಹಾಕ್ರಾಂತಿಗಳನ್ನು ಪರಿಗಣಿಸಲಾಗಿದೆ. ಇದೇ 18 ನೇ 
ಶತಮಾನದಲ್ಲಿ ಇಂಗೆಂಡಿನೆಲ್ಲಿ ಪ್ರಾರಂಭವಾದ ಮೆಥಡಿಸಂ ಎಂಬ ಧಾರ್ಮಿಕ ಚಳುವಳಿ 
ಹಾಗೂ ಇಟಲಿ, ಸ್ಟೇನ್‌ಗಳಲ್ಲಿ ನಡೆದ ರೈತದಂಗೆಗಳೂ ಸಾಮಾಜಿಕ ಚಳುವಳಿಯ ಪ್ರಮುಖ 
ಘಟನೆಗಳಾಗಿವೆ.ಸ್ರೆಂಚ್‌ ಮಹಾಕ್ರಾ ತೆಯನ್ನು ಅನುಸರಿಸಿ, ಯೂರೋಪ್‌ ಖಂಡದ 
ಅನೇಕ ರಾ ಷಗಳಲಿ ನಡೆದ |. ರಾಜಕೀಯ ಚಳುವಳಿಗಳು ಆ ದೇಶಗಳಲ್ಲಿ 
ರಾಷ್ಟ್ರೀ 1 1... ನೆಲೆಗೊಳ್ಳಲು ಸಹಕಾರಿಯಾದವು. 19 ನೇ ಶತಮಾನದಲ್ಲಿ. ಕಾರ್ಮಿಕ 
ಹತ್ತ ಆರಂಭಗೊರೆಡಿತು. ಸಾಮಾಜಿಕ ವ್ಯವಸ್ಥೆಯಲ್ಲಿ ಚಳುವಳಿಗಳ ಫ್ರಾಮುಖತೆ 
ಮತ್ತು ಪಾತ್ರಗಳನು 20 ನೇ ಶತಮಾನದ ಅನೇಕ ಹಿಟಿನೆಗಳು ಸೂಚಿಸಿದೆನಬಹುದು. 
ಹೀಗಾಗಿ ಅಮೇಶಿಕಾ ಸಂಯುಕ್ತ ಸಂಸ್ಥಾನದಲ್ಲಿಯೂ ವಿವಿಧ ರೀತಿಯ ಚೆಳುವಳಿಗಳು 
ಪ್ರಾರಂಭಗೊಂಡರೆ, ಇಂಗೆಂಡಿನಲ್ಲಿ ಕಾರ್ಮಿಕ ಚಳುವಳಿ ಹರಳುಗಟ್ಟಿಕೊಂಡಿತ್ತು. ಸಾಮಾಜಿಕ 
ಚಳುವಳಿಗಳು ಭಾರತೀಯ ಸಮಾಜದಲ್ಲಿ ಸಾಮಾಜಿಕ ಬದಲಾವಣೆಗಳನ್ನು ತೆಂದು, 
ಸಾಮಾಜಿಕ ಸಂಚಲನೆಗೆ ಕಾರಣವಾಗಿವೆ. 


ಸಾಮಾಜಿಕ ಚಳುವಳಿಗಳು ಸಂಸ್ಥೆಗಳಲ್ಲ. ಸಂಸ್ಕೃತಿಯೊಂದರ ಶಾಶ್ವತವಾದ, ದೃಡವಾದ 
ಅಂಶಗಳನ್ನು ಸಂಸ್ಥೆಗಳು ಹೊಂದಿರುತ್ತವೆ: ಸಾಮಾಜಿ ಚಳುವಳಿಗಳು 
ಚಲನಾತಕಿವಾದನುಗಳೂ, ಅನಿಶಿತ ಜೀವಿತಾವಧಿಯನ್ನು ಹೊಂದಿರುವಂತಹ 
ಚಟುವಔಕೆಗಳಾಗಿವೆ. ಆದರೆ ಸಂಧಿಗಳು ಸಂಸ್ಥತಿಯೊಂದರ ಅಮೂಲವಾದ, ಅವಶ್ಯಕವಾದ 
ಅಂಶಗಳೆಂದೇ ಪರಿಗಣಿಸಲಾಗುತ್ತದೆ. ಇಂತಹೆ ಸಾಂಸ್ಥಿಕ ಅಸಿತ್ತವನು ಚೆಳುವಳಿಯೊಕಿದು 


ಹೊಂದಿರುವುದಿಲ್ಲ. ಬಹಳಷ್ಟು ಜನರು ಚಳುವಳಿಯೊಂದನ್ನು ನಿರ್ಲಕ್ಷದಿಂದಲೋ, 


ಆಗ್ರಹದಿಂದಲೂ ವೀಕ್ಷಿಸುತ್ತಾರೆ. ಆದರೆ ಚಳುವಳಿಯೊಂದು ಸಾರ್ವತ್ರಿಕ ಬೆಂಬಲ ಪಡೆದಾಗ 
ಅದರ ಸಂಪೂರ್ಣವಾಗಿ ಚಳುವಳಿಯು ತನ ಜೀವಂತಿಕೆಯನು ಕಳೆದುಕೊಳ್ಳುತ್ತದೆ. ಕೆಲವು 
ಸಂದರ್ಭಗಳಲ್ಲಿ ಚಳುವಳಿಯೊಂದು, ಮಾದೆರಿ ಘಟನೆಯಾಗಿ, ಸಾಮಾಜಿಕ ಬಾಸ್ತವಿಕತೆಯ 
ಬಗೆ ನೂತನ ಮತು ದಿಕುತಪಿದ ನಡವಳಿಕೆಗಳನ್ನು ಸರಿಪಡಿಸಬಹುದು. ಸಮಾಜದ 
ಸದಸ್ಯರೊಬ್ಬರ ನಡವಳಿಕೆಗಳು” ತಾರ್ಕಿಕ ಆಲೋಚನೆಗಳು, ನಂಬಿಕೆ, ಮೌಲ್ಯಗಳು ಬದಲಾಗಿ 
ಇಡ ಸಮಾಜವೇ ಬದಲಾವಣೆಗೆ ಒಳಪಡಬಹುದು. 


4.1 ಸಾಮಾಜಿಕ ಚಳುವಳಿಗಳ ಅರ್ಥ: 


ಸಾಮಾಜಿಕ ಚಳುವಳಿಗಳ ಬಗ್ಗೆ ಹರ್ಬರ್ಟ್‌ ಬ್ಲೂಮರ್‌ ರವರು ಈ ರೀತಿ ಹೇಳಿದ್ದಾರೆ. 
“ಸಾಮಾಜಿಕ ಚಳುವಳಿಗಳು ಹೊಸ ಜೀವನ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವ 
ಸಾಮೂಹಿಕ ಸಂಘಟನೆಗಳು ಅಥವಾ ಸಂಸ್ಥೆಗಳು ಆಗಿರುತ್ತವೆ”. 


ಸಾಮಾಜಿಕ ಚಳುವಳಿಯನ್ನು ವಿಕ್ಟರ್‌ ಬಾಲ್‌ ರಿಜ್‌ ಎಂಬ ಲೇಖಕರು ಹೀಗೆ 
ಬಣ್ಣಿಸಿದ್ದಾನೆ. ನಿರ್ದಿಷ್ಟವಾದ ಸಮಸಿಹದ "ಜನರು ನಿರ್ದಿಷ್ಟವಾದ ಆದರ್ಶ ಮತ್ತು ಗುರಿಗಳನ್ನು 
ಒಪಿಕೊಳಲು ಅಥವಾ ಜಾರಿಗೆ ತರಲು ತಮನು ತಾವೇ ಅರ್ಪಿಸಿಕೊಂಡು 
ನಿರ್ಮೌಔಮಾಡುವ ಪರಿಸರ ಅಥವಾ ವಾತಾವರಣವೇ ಸಾಮಾಜಿಕ 
ಚಳುವಳಿಯಾಗಿರುತ್ತದೆ.” 


ಸಾಮಾಜಿಕ ಚಳುವಳಿಗಳ ಲಕ್ಷಣಗಳು 


1. ಸಾಮಾಜಿಕ ಚಳುವಳಿಗಳು ಒಂದು ಸಮುಷ್ಠಿಯಿಂದ ರೂಪ ಗೊಳ್ಳುವ 
ಕ್ರಿಯೆಗಳಾಗಿರುತ್ತವೆ. 


2. ಸಮುದಾಯದ ದೀರ್ಥ ಪ್ರಕ್ರಿಯೆಯಾಗಿ ಅದು ಆಚರಿಸಲ್ಪಟ್ಟಾಗ ಮತ್ತು ಆಕಸ್ಥಿಕ 


೮ 


ಘಟನೆಗಳಿಗಾಗಿ ಭಿನ್ನವಾದ ಪರಿಣಾಮ ಬೀರಿದಾಗ ಮಾತ್ರ "ಗುರುತಿಸಲ್ಪಡುತ್ತದೆ. 


3. ಔಪಚಾರಿಕವಾಗಿಯೇ ಆಗಲೀ, ಅನೌಪಚಾರಿಕವಾಗಿಯೇ ಆಗಲಿ, ಸಾಮಾಜಿಕ 
ಚಳುವಳಿಗಳು ಸಮಗ್ರ ರೀತಿಯ ಚಲನೆಗಳನ್ನುಂಟು ಮಾಡುವ 
ಪ್ರಕ್ರಿಯೆಗಳಾಗಿರುತ್ತವೆ. 


4. ಸಾಮಾಜಿಕ ಚಳುವಳಿಗಳು ವವಸ್ಥೆಯೊಂದರ ಸಮಗ್ರ ಇಲ್ಲವೇ ಭಾಗಶಃ 
ಬದಲಾವಣೆ ಉಂಟುಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ. 


5. ಪ್ರತಿ ಚಳುವಳಿಗೂ ಒಂದು ನಿರ್ದಿಷ್ಟ ಆದರ್ಶ ಮತ್ತು ದೃಷ್ಟಿಕೋನವಿರುತ್ತದೆ. 


6. ದೃಢವಾದ ಮತ್ತು ಪ್ರಬಲವಾದ ಸಂಘಟಿತ ಭಾವನೆ ಮತ್ತು ತತ್ವಗಳಿರುತ್ತವೆ. 
7. ಕ್ರಿಯೆಯನ್ನುಂಟುಮಾಡಲು ಪ್ರಚೋದನೆ ಮತ್ತು ತರಬೇತಿಗಳಿರುತ್ತವೆ. 


ಉದಾಹರಣೆಯ ಕರ್ನಾಟಕದ ರೈತಚಳುವಳಿ ಮತ್ತುದಲಿತ ಚಳುವಳಿಗಳನ್ನು ಕುರಿತು 
ಯ ಮಾಡಬಹುದು. 


4.1.1 ಸಾಮಾಜಿಕ ಚಳುವಳಿಯ ಉದೇಶಗಳು 


ಸಾಮಾಜಿಕ ಚಳುವಳಿಗಳು ಕೆಳಕಂಡ ಉದ್ದೇಶವನ್ನು ಹೊಂದಿರುತ್ತವೆ. 


1. ಅಧಿಕಾರ ಬದಲಾವಣೆ: ರಾಜಕೀಯ ಶಕ್ತಿ ಅಥವಾ ಅಧಿಕಾರ ಬಳಸಿ ಬದಲಾವಣೆ 
ತರುವುದು ಇಲ್ಲವೇ ಅಧಿಕಾರದ ಸರೂಪದಲ್ಲಿಯೇ ಬದಲಾವಣೆ ಉಂಟುಮಾಡಿ 
ಸಾಮಾಜಿಕ ಬದಲಾವಣೆ ತರುವೌತಹ ಗುರಿಗಳನ್ನು ಚಳುವಳಿ ಹೊಂದಿರುತ್ತದೆ. 
ಉದಾಹರಣೆಗೆ ಫ್ರೆಂಚ್‌ ಮಹಾಕ್ರಾಂತಿ. 

2. ಮೌಲ ಬದಲಾವಣೆ: ಸಾಂಸ್ಕೃತಿಕ ಮೌಲಗಳು, ಸಾಮಾಜಿಕ ನಿಯಮ, ನಂಬಿಕೆ 
ವವಸ್ಥಿಗಳಲ್ಲಿ-ಪ್ರಚಾರ ಸಹಮತ ಮುಂತಾದ ವಿಧಾನಗಳ ಮೂಲಕ ಬದಲಾವಣೆ 

೦ಟುಮಾಡಲು ಚಳುವಳಿಯೊಂದು ಪ್ರಯತ್ನಿಸುತ್ತದೆ. ಉದಾಹರಣೆಗೆ ಕೇರಳದ 
ತ್ರೀ ನಾರಾಯಣ ಗುರುರವರ ಧರ್ಮ ಪರಿಪಾಲನಾ ಚಳುವಳಿ. 


3. ವ್ಯಕ್ತಿಗತ ಭಾವನೆಗಳ ಹೇಳುವಿಕೆಗೆ ತರಬೇತಿ: ಜನರ ವ್ಯಕ್ತಿಗತ ಭಾವನೆಗಳನ್ನು 
ಸಮರ್ಥವಾಗಿ ಹೇಳುವಿಕೆಗೆ ಚಳುವಳಿಗಳು ತರಬೇತೆ ನೇಡುತ್ತವೆ. ಚಳುವಳಿಯಲ್ಲಿ 
ನೇರವಾಗಿ ಭಾಗವಹಿಸುವವರನು ಬದಲಾವಣೆಗೆ ಸಜುಗೊಳೆಸಿದರೆ, ಅದರಿಂದ 
ಸಮಾಜದ ಇತರ ಅಂಗಗಳಲ್ಲೂ ಬದಲಾವಣೆ ತರುವುದು ಸುಲಭವಾಗುತ್ತದೆ. 
ಉದಾಹರಣೆಗೆ ಗಾಂಧಿಜೀಯವರ ನೇತೃತ್ವದ ಸ್ವಾತಂತ್ರ್ಯ ಚಳುವಳಿ. 


4. ಬದಲಾವಣೆ ವಿರೋಧಿಸುವ ತರಬೇತಿ: ಸಾಮಾಜಿಕ ಬದಲಾವಣೆಯನು 
ಉತ್ತೇಜಿಸುವ ಬದಲು, ಅದನು ವಿರೋಧಿಸಲು ತರಬೇತಿ ನೀಡಲು ಚೆಳುವಳಿಯು 
ಮುಂದಾಗಬಹುದು. ಪ್ರಸ್ತುತೆ ಪರಿಸ್ಥಿತಿಯನ್ನು ಕಾಯ್ದುಕೊಳ್ಳಲು ಅಥವಾ ಹಿಂದಿದ್ದ 
ಪರಿಸ್ಥಿತಿಗಳನ್ನು ಪುನರ್‌ ಪ್ರತಿಷ್ಠಾಪಿಸಲು ಚಳುವಳಿಯೊಂದು"ನೆರವಾಗುತ್ತದೆ. 
ಉದಾಹರಣೆಗೆ ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜಗಳು, ವೇದ ತತ್ವೆಗಳನ್ನು 
ಪುನರ್‌ ಪ್ರತಿಷ್ಠಾಪಿಸಲು ನೆರವಾದುದನ್ನು ಇಲ್ಲಿ ಸ್ಮರಿಸಬಹುದು. 


4.2 ಭಾರತದಲ್ಲಿ ಪ್ರಮುಖ ಸಾಮಾಜಿಕ ಚಳುವಳಿಗಳು 


ಭಾರತದಲ್ಲಿ ಹಲವು ಸಾಮಾಜಿಕ ಚಳುವಳಿಗಳು ನಡೆದಿವೆ. ಅವುಗಳನ್ನು ನಾವು ಹಲವು 
ರೀತಿಯಲ್ಲಿ ವಿಚಾರಿಸಬಹುದಾಗಿದೆ. ಅವುಗಳೆಂದರೆ ಪ್ರತಿಭಟನಾತ್ಮಕ ಚಳುವಳಿಗಳು, 


ಸುಧಾರಣಾ ಚಳುವಳಿಗಳು, ಕ್ರಾಂತಿಕಾರಕ ಚಳುವಳಿಗಳು ಇತ್ಯಾದಿ. ಅವುಗಳನ್ನು ಈ 
ಕೆಳಕಂಡಂತೆ ವಿವರಿಸಲಾಗಿದೆ. 


4.3 ಪ್ರತಿಭಟನಾತ್ಮಕ ಚಳುವಳಿಗಳು 


ಪ್ರತಿಭಟನಾ ಚಳುವಳಿಗಳು ಕಾಲಾಂತರದಲ್ಲಿ ರೂಪುಗೊಳುತ್ತವೆ. ಹೀಗಾಗಿ ಅವುಗಳು 

ಸನ್ನಿವೇಶಗಳ ಒತ್ತಡಕ್ಕೆ ಸಿಕ್ಕಿಯಾಗಲೀ, ವ್ಯಾಪಕವಾದ ಪ್ರ 'ಪಚೋದನೆಗೊಳಗಾಗಲೀ ದಿಢೀರನೆ 
ಹೊರಹೊಮ್ಮುವುದಲ್ಲ "ಜನತೆ ಅಥವಾ ಜನನಾಯಕರ ಮನಸಿನಲ್ಲಿ ಉಂಟಾದ ಗೊಂದಲ, 
ನಿರಾಶೆ, ನಿರೌಕರಣೆ, ಬಿಗುವಿನ ಸನ್ನಿವೇಶಗಳೆಲ್ಲದರ ಸಮುಷ್ಟಿ ರೂಪದಲ್ಲಿ ಪ್ರತಿಭಟನಾ 
ಚಳುವಳಿಗಳು ಹೊರಹೊಮಲಡು3್ತವೆ. ಇಂತಹ ಉತ್ಸಟಪ 8೩3 ಏರ್ಪಡಲು, 
ಚಳುವಳಿಯೊಂದಕೆ ವರ್ಷಗಳೇ ಏಕೆ ದಶಕಗಳ ಕಾಲೌವಧಿಯೂ ಬೇಕಾಗಬಹುದು. 
ನಂತರ ಚಳುವಳಿಯೊಂದು ಸಾಂಸ್ಲೀಕರಣಗೊಂಡು ವವಸ್ಥಿತ ರೂಪಪಡೆದುಕೊಳುತ್ತದೆ. 

ಸಂಘಟಿತವಾಗಿ ರೂಪುಗೊಂಡ ಪ್ರತಿಭಟನಾ ಚಳುವಳಿಯೌಂದು " "ಒತ್ತಡಗುಂಪು" € ಆಗಿ 
14110೬೩. 


ಪ್ರತಿಭಟನಾತ್ಮಕ ಚಳುವಳಿಗಳು ಆದರ್ಶಗಳನ್ನು ಹೊಂದಿರುತ್ತವೆ. ಈ ಆದರ್ಶಗಳನ್ನು 
ಎಲ ಸದಸರೂ ಪಾಲೆಸಲು ಉಪಯೋಗಿಸುತಾರೆ. ಶಿಲದೆ ಸದಸರೆಲರಿಗೆ ತಮ್ಮನ್ನು ತಾವೇ" 
ರಕ್ಷಿಸಿಕೊಳ್ಳುವ ಬಾಹ ಒತ್ತಡಗಳಿಂದ ಇಲ್ಲವೇ ಪರಿಸ್ಥಿತಿಯೊಂದಿಗೆ ಪ್ರತಿಭಟಿಸದ ಶಕ್ತಿಯನ್ನು 
ಒದಗಿಸುತ್ತೆದೆ ಜೊತೆಗೆ ಆದರ್ಶವು ಚಳುವಳಿಯಲ್ಲೆ' ಪಾಲ್ಗೊಳ್ಳುವ ಸದಸ್ಯರಿಗೆ ಸ್ಫೂರ್ತಿ ಮತ್ತು 
ಆಶಾಭಾವನೆಯನ್ನು ದೊರಕಿಸಿಕೊಡುತ್ತದೆ. ಭಾರತದಲ್ಲಿನ '್ರತಿಭಟನೌತ್ಯಕ ಟಳುವಳಿಗಳ 
ಲಕ್ಷಣಗಳನ್ನು ಕೆಳಕೆಂಡಂತೆ ನೀಡಬಹುದು. 


1. ಚಳುವಳಿಯು ರೂಪುಗೊಳ್ಳುವ ಸ್ಥಳ ಕುರಿತು ಚಳುವಳಿಗಳು ಸ್ಪಷ್ಟವಾದ 
ಉದ್ದೇಶವನ್ನು ಹೊಂದಿರುತ್ತದೆ. ” 


2. ಬದಲಾವಣೆಗೆ ಒಳಪಡಬೇಕಾಗಿರುವ ಸಮಾಜವನ್ನು ಟೀಕಿಸಿ 
ಬದಲಾವಣೆಯಾಗಬೇಕಾಗಿರುವ ಅಂಶವನ್ನು ಪ್ರಚಾರ ಮಾಡುತ್ತವೆ. 


3. ತನ್ನ ಉದ್ದೇಶಗಳನ್ನು ಸಮರ್ಥವಾಗಿ ಬೆಂಬಲಿಸಿ, ಅದನ್ನು ಮುಂದುವರೆಸಿಕೊಂಡು 
ಹೋಗುವಂತಹ ತತ್ವ ಪ್ರತಿಪಾದನೆ ಮಾಡುತ್ತವೆ. 


4. ಚಳುವಳಿಯೊಂದನ್ನು ಪ್ರಾ ಪ್ರಾಯೋಗಿಕವಾಗಿ ಮುನ್ನೆಡೆಸುವಂತಹ, ತಂತ್ರಗಳು ಮತ್ತು 
ನಂಬಿಕೆಗಳನ್ನು ಹೊಂದಿರುತ್ತವೆ. 


5. ಸಾಮಾಜಿಕ ಚಳುವಳಿಗಿರಬೇಕಾದ ಪೌರಾಣಿಕ ಹಿನ್ನೆಲೆ, ಈ ಹಿನ್ನೆಲೆಯಲ್ಲಿ 
ಮತಧರ್ಮ ಚಳುವಳಿಗಳು ಹಾಗೂ ಪ್ರತಿಭಟನಾ ಚಳುವಳಿಗಳು ಅನೇಕ 
ಸಾಮಗಳನ್ನು ಹೊಂದಿವೆ. ಮತಧರ್ಮ ಚಳುವಳಿಗಳಾದ ಬೌದ್ಧಧರ್ಮ, 
ಜೈನೆಧಮನೆ, ಸಿಖ್‌ ಧರ್ಮ ಮತ್ತು ವೀರಶೈವ ಧರ್ಮಗಳು ಪ್ರತಿಭಟನಾ 


ಚಳುವಳಿಗಳಾಗಿಯೂ ರೂಪುಗೊಂಡು ಸಾಮಾಜಿಕ ಪರಿವರ್ತನೆಗೆ 
ಸಹಾಯಮಾಡಿವೆ. 


4.4 ಸುಧಾರಣಾ ಚಳುವಳಿಗಳು 


ಸುಧಾರಣಾ ಚಳುವಳಿಗಳಲ್ಲಿ ಅಹಿಂಸೆ, ಮನಃ ಪರಿವರ್ತನೆ, ಅನುಕರಣೆ ಮುಂತಾದ 
ವಿಧಾನಗಳನ್ನು ಬಳಸಲಾಗುತ್ತದೆ. ಸಾಮಾನವಾಗಿ ಈ ಪರಿವರ್ತನಾ ಚಳುವಳಿಗೆ 
ನಾಯಕನೆಸಿಬನಿದ್ದು, ಅವನ ನೇತೃತ್ತದಲ್ಲಿ ಚಳುವಳಿ ನಡೆಯುತ್ತದೆ. ಪರಿವರ್ತನಾ 
ಚಳುವಳಿಗಳಲೆ ಮುಖ್ಯವಾದವುಗಳಸದರೆ, 


1. ಬ್ರಹ್ಮ ಸಮಾಜ 

2. ಆರ್ಯ ಸಮಾಜ 

3. ಸತ್ಯಶೋಧಕ ಸಮಾಜ 
4. ಕಬೀರ್‌ ಪಂಥ 

5. ಪ್ರಾರ್ಥನಾ ಸಮಾಜ 


18 ನೇ ಶತಮಾನದ ಕೊನೆಯ ಭಾಗದ ಭಾರತದಲ್ಲಿ ಧಾರ್ಮಿಕ, ಸಾಮಾಜಿಕ 
ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಆವರಿಸಿದ್ದ ಅಂಧಕಾರವನ್ನು ತೊಲಗಿಸಿದವರಲ್ಲಿ 
ರಾಜಾರಾಮ್‌ ಮೋಹನ್‌! ರಾಯ್‌ ರವರು ಪ್ರಮುಖರು. ಕಾಯ್‌ ಅವರನ್ನು ಭಾರತದ 
ನವೋದಯ ಪಿತಾಮಹ ಎಂದೇ ಗುರುತಿಸಲಾಗಿದೆ. ರಾಜಾರಾಮ್‌ 
ಮೋಹನ್‌ರಾಯ್‌ರವರಿಗೆ 30 ವರ್ಷಗಳೆದ್ದಾಗ ಫ್ರೆಂಚ್‌ ಮಹಾಕ್ರಾಂತಿ ಸಂಭವಿಸಿತು. ಫ್ರೆಂಚ್‌ 
ಮಹಾಕ್ರಾಂತಿಯ ಧ್ಯೇಯ ವಾಕ್ಕಗಳಾದ ಸ್ವಾ ಸಾತಂತ್ರ. ಸಮಾನತೆ, ಭ್ರಾತೃತ್ವ ತ್ರಗಳು ಅವರ ಮೇಲೆ 
ಅಗಾಧ ಪರಿಣಾಮ 'ಔರಿದವುರಫು ಫ್ರೆಂಚ್‌ ಮಹಾಕ್ರಾಂತಿ ಯುರೋಪಫಿನಾದ್ದಂತ ಅನೇಕ 
ಸ್ವತಂತ್ರ ಚಳುವಳಿಗೆ ನಾಂದಿಯಾಯಿತು. ಲಾರ್ಡ್‌ ಬ್ರೋಹನ್‌ ಮಹಾಶಯನಿಗೆ ಸಹಾಯ 
ಸ್ವ ನೀಡಿದ ಮೋಹನ್‌ರಾಯ್‌ ಬ್ರಿಟೀಷ್‌ ಚಕ್ರಾಧಿಪತ್ಯದಲ್ಲಿ ಗುಲಾಮಗಿರಿ ಪದ್ಧತಿಯನ್ನು 
ತೊಡೆದು ಹಾಕಲು ನೆರವಾದರು. 


ಬಹ ಸಮಾಜದ ಸ್ಥಾಪನೆ ಬಗ್ಗೆ ರಾಜಾರಾಮ್‌ ಮೋಹನ್‌ ರಾಯ್‌ ರವರು 
ಸಷಗೊಳಿಸುತ್ತಾ “ಪ್ರಸಕ್ತ ಇರುವ ಹಿಂದೂಶಾಸ್ತ, ಗ್ರಂಥಗಳು, ಸಮುದಾಯ ಹಾಗೂ 
ಪಗಳ ರಾಜಕೀಯ ಆಸಕ್ತಿಗಳನ್ನು ಪೂರೈಸುವಂತೆ ರಚಿಸಲಾಗಲಿಲ್ಲ. ಹೀಗಾಗಿ ಅವರ 
ಿಜಕೀಯ ಅನುಕೂಲಗಳನ್ನು ಪಡೆಯೆಲು ಹಿಂದೂ ಮತ ಧರ್ಮದಲ್ಲಿರುವ 


ನಿಯಮಗಳನ್ನು ಪುನರ್‌ ರೂಪಿಸುವುದಕ್ಕೋಸ್ಸರ ಈ ಸಮಾಜ ಸ್ಥಾಪನೆಯಾಗಿದೆ” 
ಎಂದಿದ್ದಾರೆ. 


2. ಆರ್ಯ ಸಮಾಜ 


19 ನೆಯ ಶತಮಾನದ ಕೊನೆಯ ಭಾಗದಲ್ಲಿ ಭಾರತದ ಧಾರ್ಮಿಕ, ಸಾಮಾಜಿಕ, 
ಸಾಂಸತಿಕ ಹಾಗೂ ರಾಜಕೀಯ ಜೀವನದ ಮೇಲೆ ಪ ಪ್ರಬಲ ಪ್ರಭಾವ ಬೀರಿದ 
ಸಂಘಟನೆಗಳಲ್ಲಿ ಆರ್ಯಸಮಾಜ ಪ್ರಮುಖವಾದದ್ದು. ದಯಾನಂದ ಸರಸ್ಪತಿರವರು ಕ್ರಿ ಶ. 
1875 ನೇ ಏಪ್ರಿಲ್‌ 10 ರಂದು ಆರ್ಯಸಮಾಜ ಎಂಬ ಸಂಘಟನೆಯನ್ನು ರೂಪಿ ಸಿರು. 
ಮುಂಬೈ ನಗರದಲ್ಲಿ ಆರಂಭಗೊಂಡ ಈ ಸಂಘಟನೆಯ ಹಲವಾರು ಮೊಲ ತತ್ವಗಳನ್ನು 
ಹೊಂದ ಚಳವಳಿಯಲ್ಲಿ ಧುಮುಕಿತು. ಆರ್ಯಸಮಾಜದ ಸ್ಥಾಪಕರಾದ ಸಾಮಿ” 
ದಯಾನಂದ ಸರಸ್ಸತಿಯವರು ಪಾಶ್ಚಾತ್ನ ಚಿಂತನೆಯಿಂದ ಪ್ರಭೌವಿತರಾಗದೆ ವೇದ ಲ 
ಅಪಾರ ಗೌರವ, ಶಿಶ್ವಾಸಗಳನ್ನು ಹೊಂಔ “ವೇದಗಳಿಗೆ ಹಿಂತಿರುಗಿ ಎಂದು ಘೋಷ 
ಮಾಡಿದರು. ಹಾಗೆಯೇ ಹಿಕೆದುಗಳಿಗೆ ಯಾವುದೇ ನೂತನ ಧರ್ಮತತ್ವಗಳ, 
ವ್ರತಾಚರಣೆಗಳ ಅವಶ್ವಕತೆ ಇಲ್ಲವೆಂದು ನುಡಿದರು. ಧರ್ಮಜ್ಞಾನವನ್ನು ನಡೆಯಲು 
ಷೇದ ಗಳನ್ನು ಆಶ್ರಂ3ೆನಬೇಕೆಂದರು. 


ಹ ಸ್ಯತೋಧಕ ಸಮಾಜ 


18 ನೇ ಶತಮಾನದ ಪ್ರಾರಂಭವು ಭಾರತಾದ್ದಂತ ಒಂದು ರೀತಿಯ ಕತ್ತಲು, 
ಶೂನ್ಮತಾಭಾವನೆ ಆವರಿಸಿತ್ತೆಂದು ಹೇಳಬಹುದು. ಕೆಳವರ್ಗದ ಜನರು, ಸ್ತ್ರೀಯರು, ಅಸ್ಪೃಶ್ಯರ 
ಜೀಷೆನ ಅಸಹನೀಯವಾಗೆತ್ತು. ಇವರನೆಲಾ ಮುನಡೆಸಬಲ್ಲ ಮಹಾನ್‌ ನಾಯಕರೂ” 
ಇರಲಿಲ್ಲ. ಬಡರೈತರನ್ನು ಸಿರಿವಂತ ಭೂಮಾಲೀಕರೆ ಶೋಷಿಸುತ್ತಿದ್ದರು. ಸನಾತನ 
ಬ್ರಾಹ್ಮಣರು ಚಾತುರ್ವೆಣ ಪದ್ಧತಿಯನ್ನು ಕಠೋರವಾಗಿ ಆಚರಿಸುತ್ತಾ ಉಳಿದ ವರ್ಗಗಳನ್ನು 
ಅಜ್ಞಾನದಲ್ಲಿರಿಸಿದರು. ಇತರೆ ವರ್ಗದವರು ವಿದ್ಯೆಕಲಿಯುವುದನ್ನು ನಿಷೇಧಿಸಲಾಗಿತ್ತು. 
ವಿಧೆವೆಯರ ಪರಿಸ್ಥಿತಿಯಂತೂ ಶೋಚನೀಯವಾಗಿತ್ತು. ಸತಿಪದ್ದೆತಿಯು ಉತ್ತರ 
ಭಾರತದಾದ್ಧಂತ ಮ್ಯೌಪಕವಾಗಿ ಪ್ರಚಾರಗೊಂಡು ಸ್ತ್ರೀಯರ ಜೀವನ ಪರಿಸ್ಥತಿ 
ಕಠೋರವೆನಿಸಿತ್ತು. ಇಂತಹ ದುಸ್ಥಿತಿಯಲ್ಲಿ ಬ್ರಿಟೀಷರು ಜಾರಿಗೊಳಿಸಿದ ಖೆಂಗ್ಲೀಷ್‌ ಶಿಕ್ಷಣ 
ಪದ್ಧತಿಯು ಕೆಲವು ಮುಖ ಬದಲಾವಣೆಗಳನ್ನುಂಟು ಮಾಡಿತೆನ್ನಬಹುದು. ಬ್ರೆಟಿಷರ' 
ಆಡಳಿತದಲ್ಲಿ ಅನೇಕ ಕ್ರಿಕಿಯನ್‌ ಮೆಷಿನರಿಗಳು ಭಾರತದಲ್ಲಿ ಶಕ್ಷಣ ಪ್ರಚಾರ ಮಾಡಲು 
ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತೆರೆದರು. ಅಜ್ಞಾನ, ಅಸಹಾಯಕತೆಗಳ ನರುದ್ಧ ಅನೇಕ 
ಚಳುವಳಿಗಳು ಆರಂಭದಾದವು. ಈ ಚಳುವಳಿಗಳಲ್ಲಿ ಬ್ರಹ್ಮ ಸಮಾಜ, ಆರ್ಯ 
ಸಮಾಜಗಳಂತೆ ಸತ್ವಕೋಧಕ ಸಮಾಜವೂ ಪ್ರ ಧಾನ: ಪಾತ್ರೆ ವಹಿಸಿತು. ಬ್ರಾಹ್ಮಣರ ದಬ್ಬಾಳಿಕೆ, 
ಅರ್ಥವಿಲ್ಲದ ಅಂಧೆ ಆಚರಣೆಗಳು ಜನಸಾಮಾನರ ಜೀವನವನ್ನು ದುಬ ನೆಲಗೊಳಿಸಿದೆವು. 
ಸಾಮಾಜಕ ಪರಿವರ್ತನಾ ಚಳುವಳಿಗಳನ್ನು ರೂಪಿಸಿ, ಯಶಸ್ಸುಗಳಿಸಿದವರಲ್ಲಿ ಬ್ರಾಹ್ಮಣರಲ್ಲದ 
ಜ್ಯೋತಿರಾವ್‌ ಪುಲೆ ಮೊದಲಿಗರೆಂದು ಹೇಳಬಹುದು. 


4. ಕಬೀರ್‌ ಪಂಥ 


ಸತಃ ಕವಿ, ಯೋಗಿ, ವಿಮರ್ಶಕ, ಸಂತನೂ, ಮಾನವೀಯತೆಯನ್ನು 
ಪ್ರೀತಿಸೆನವನೂ ಆಗಿದ್ದ ಕಬೀರ್‌, ಸಾಮಾಜಿಕ ಪರಿವರ್ತಕರಲ್ಲಿ ವಿಶೇಷ ಮೆನಣೆಗಳಿಸಿದಾನೆ. 
ಸಾಧು-ಸಂತರ ಸಹವಾಸದಲ್ಲಿಯೇ ಸದಾ ಕಾಲ ಕಳೆದರೂ ಕಬೀರ್‌ ಗೃಹಸ್ಥ ಧರ್ಮವನ್ನ 
ತಜಿಸಲಿಲ್ಲ. ಅಕ್ಷರ ವಿದೆ ನ್ನು ರೂಢೀಸಿಕೊಳ್ಳದಿದರೂ, ತಾನು ಗಳಿದ್ದ' ಸುಂದರ * 
ಓೌಿಗೀತೆಗಳಿಂದ ಪಂಡಿತಪಾಮರರಲ್ಲರ ಗಮೆನವನ್ನು ಮನಣೆಯನು ಕಬೀರ್‌ 
ಗಳೆಸಿಕೊಂಡಿದ್ದ. ಸನಾತನ ಬ್ರಾಹ್ಮಣಧರ್ಮ ಮತ್ತು ಇಸ್ಲಾಂ ಧರ್ಮಗೆಳ ವಿರುದ್ಧ ಹೋರಾಟ 
ಆರಂಭಿಸಿದ ಕಬೀರನನ್ನು ಎರಡು ಧರ್ಮಗಳು ಹೊರಗೆಟ್ಟವು. ಬ್ರಾಹ್ಮಣ ಜಾತಿಪದ್ಧತಿಯನ್ನು 
ಕಟುವಾದ ಪದಗಳಲ್ಲಿ*ಂಡಿಸಿದ ಕಬೀರ್‌, ಅಸ್ಪ ಶತಾಚರಣೆಯನ್ನು "ಖಂಡಖಂಡವಾಗಿ 
ವಿರೋಧಿಸಿದ. ಅದೊಂದು ಕ್ರೂರ ಪದ್ಧತಿ ಎಂದೆ? ಜರಿದ. ತನ್ನ ಕಾಲದಲ್ಲಿ ಜನರು 
ಅನುಸರಿಸುತ್ತಿದ್ದ ಅರ್ಥವಿಲ್ಲದ ಅಭ್ಯಾಸಗಳು, ಅಂಧಪ್ರದ್ಧೆಗಳು, ಅಂಧಸ ಂಪ್ರದಾಯಗಳು, 
ಅಜಾನದಿಂದ “ಮನನೊಂದ ಕಬೀರ್‌ ಎರಡೂ ಧಮುನೆಗಳನು ಒಂದಾಗಲು ಶ್ರಮಿಸಿದ. 
ಕಬೇರ್‌ ಎರಡೂ ಧರ್ಮಗಳಲ್ಲಿದ್ದ ಶ್ರೇಷ್ಠ ಅಂಶಗಳನ್ನು ಗುರೆತಿಸಿದನಲ್ಲದೆ, ಅವುಗಳಲ್ಲಿನ 
ಕನಿಷ್ಠ ಅಂಶಗಳನ್ನು ಬಯಲು ಮಾಡಿದೆ. ಇದರಿಂದೆ"ಕಬೀರ್‌ ಎರಡು ಧರ್ಮದವರ 
ಕೋಪಕ್ಕೂ ತುತ್ತಾಗಬೇಕಾಗಿ ಬಂದಿತು. 


ತಾ ಸಮಾಜ 


ಪ್ರಾರ್ಥನಾ ಸಮಾಜವು ಪ್ರಾರಂಭದಲ್ಲಿ ಪರಮಹಂಸ ಸಭೆ ಎಂದು ಕರೆಯಲ್ಪಡುತ್ತಿತ್ತು. 
ಬ್ರಹ್ಮ ಸಮಾಜದಿಂದ ಪ್ರೇರಿತಗೊಂಡ ಈ ಸಂಸ್ಥೆ 1884 ರಲ್ಲಿ ಹುಟ್ಟಿಕೊಂಡಿತು. ರಹಸ್ಸವಾಗದ್ದ 
ಈ%ಬೆಯು ಸಾಮಾಜಕ ಸಮಸ್ಯೆಗಳ ಬಗ್ಗೆ ಚಿಂತಿಸಿ ಅವುಗಳಿಗೆ ಪೆರಿಹಾರ ಹುಡುಕೆವುದರಲ್ಲಿ 
ನಿರತವಾಗಿದ್ದಿತು. ಆದರೆ 1867 ಶಿಲ್ಲ ಡಾ. 'ಆತ್ಮಾರಾಂ ಪಾಂಡುರಂಗ ಎಂಬುವರ ನೇತೃತ್ತದಲ್ಲಿ 
ಪ್ರಾರ್ಥನಾ ಸಮಾಜವೆಂದು ನಾಮಕರಣಗೊಂದಿತು. ಆಧ್ಯಾತ ಚಳುವಳಿಯು ವರ್ಧಿಸಿ” 
ನೆರವಾಯಿತು. 1868 ರಲ್ಲಿ ಕೇಶವ ಚಂದ್ರಸೇನ್‌ರವರು ಮುಂಬೈಗೆ ಭೇಟಿ ಮಾಡಿ 
ಪ್ರಾರ್ಥನಾ ಸಮಾಜವನ್ನು: ಮತ್ತಷ್ಟು ಬಲಪಡಿಸಿದರು. ಆಜಿ ಭಂಡಾರ್‌ ಕರ್‌ ಮತ್ತು 
ಮಹಾದೇವ ಗೋವಿಂದೆ ಯಾನಿನಡೆಯಂತಹ ಪ್ರತಿಷ್ಠಿತರು ಪ್ರಾರ್ಥನಾ ಸಮಾಜದ 
ಸದಸ್ಗರಾಗಿದ್ದರು. ನಾಮದೇವ್‌, ತುಕಾರಾಂ, ರಾಮದಾಸ್‌, ಜ್ಞಾನೇಶ್ವರ್‌ ಮುಂತಾದ ಪ್ರಖ್ಯಾತ 
ಭಕ್ತರ, ಸನ್ಯಾಸಿಗಳ ಆರಾಧನಾ ವಿಧಾನಗಳು, ತತ್ತಗಳು ಪ್ರಾರ್ಥನಾ ಸಮಾಜಕ್ಕೆ 

ಮಾರ್ಗದ ೯ಯಾಗಿದ್ದೀತು. ಹೀಗಾಗಿ ಪ್ರಾರ್ಥನಾ ಸಮಾಜವು ಮತಧರ್ಮದ 
ಜಿಜ್ಞಾಸೆಯನ್ನು ಬಿಟ್ಟು ಸಾಮಾಜಿಕ ದುಷ ಪದ್ಧತಿಗಳನ್ನು ದೂರಮಾಡಲು ತನ್ನ ಗಮನವನ್ನು 
ಕೇರಿದ್ರೀಕರಿಸೆತು. ಮೌನವ ಸಮಾಜದ ಸೋತ ಹೆರಮಾತ್ಮನ ಸೇವೆಯಾಗಿರುತ್ತದೆ. “ 
ಪರಮಾತ್ಮನ ಪ್ರೀತಿಯನ್ನು ಸಮಾಜಸೇವೆಯ ಮುಖಾಂತರ “ಗಳಿಸಿಕೊಳಬಹುದು ಎಂದು 
ನಂಬಿದ ಸಮಾಜವು ಹಶಿವಾರು ಚಟುವಟಿಕೆಗಳನ್ನು ಕೆ ಗೊಂಡಿತ್ತು. ಒಟ್ಟಿನಲ್ಲಿ 
ಭಕ್ತಿಪಂಥವನ್ನು ಗೌರವಿಸಿದ ಪ್ರಾರ್ಥನಾ ಸಮಾಜ ಹಿಂದೂ ಧರ್ಮದಲ್ಲಿ ವಿಶಿಷ್ಟ ಸ್ಥಾನ 
ಪಡೆದುಕೊರಿಡ ಚಳುವಳಿ ಎನ್ನಬಹುದು. 


4.5 ಕ್ರಾಂತಿಕಾರಕ ಚಳುವಳಿಗಳು 


ಕ್ರಾಂತಿ ಅಥವಾ ಕ್ರಾಂತಿಕಾರಿ ಚಳುವಳಿಯೆಂದರೆ ಮೂಲಭೂತವಾದ 
ಬದಲಾವಣೆಯನ್ನು ತರುವ ಪ್ರಯತ್ನಗಳು. ಅವುಗಳ ಪರಿಣಾಮದಿಂದ ಸಮಾಜ 
ರಚನೆಯಲ್ಲಿ ಬಹಿ ಮಹತ್ವದ ಮಾರ್ಪಾಟುಗಳು ಉಂಟಾಗುತ್ತವೆ. ಉದಾಹರಣೆಗೆ, 
ಸಾಮಾಜಿಕ ವರ್ಗಗಳ ಅದೆಕಾರ ಹಾಸ್ತಾಂತರವಗುವುದು ಕ್ರಾಂತೆಯ ತತ್ವಾದರ್ಶವನ್ನು 
ಹೆದರಿಕೆಯಿಂದಲೋ, ಲಾಭದ ಆಸೆಯಂದ ಲೋ, ಬೇರೆ ಉಪಾಯವಿಲ್ಲೆದ 
ಕಾರಣಕಾಗಿಯೋ ಕ್ರಾಂತಿಯ ಹೊರವಲಯದಲ್ಲಿದ್ದವರು ಕಾಲಕ್ರಮೇಣ 
ತಮ್ಮದಾಗಿಸಿಕೊಳ್ಳುವರು. ಸಾಮಾಜಿಕ ವಿಕಾಸದ ಪ್ರಕ್ರಯೆಯೊಡಕೆ ಹೋಲಿಸಿದರೆ 
ಕ್ರಾರಿತಿಯು ತೀವ್ರೆ ಗತಿಯ ಪ್ರಕ್ರಿಯೆ. ಒಂದಿಷ್ಟು ಕ ಹಿಂಸೆ ಕ್ರಾಂತಿಯ ಸಹಜ ಲಕ್ಷಣ. 
ಕ್ರಾಂತಿಕಾರಕ ಬದಲಾವಣೆಗಳು ಶಾಂತಿಯಿಕಿದ ಒಗ್ಗಿಸಿಕೊಳುವಷ್ಟು ನಮ್ಮವಾಗಿರುವುದಿಲ್ಲ. 
ಕ್ರಾಂತಿಗಳು ಫ್ರೆಂಚ್‌ ಕ್ರಾಂತಿಯಂತೆ, ಚೀನಾದ ಅಥವಾ ಸೋವಿಯೆತ್‌ ಪ್ರಂತಿಯಂತೆ ಅನೇಕ 
ವರ್ಷಗಳ ಕಾಲ ನಡೆಯಬಹುದಾದರೂ ಕ್ರಾಂತಿಯ ಕೊನೆಯ ಘಟ್ಟ ಕ್ಷಿಪ್ರವಾದದ್ದು, ಈ 
ಎಲ್ಲಾ ದೃಷ್ಟಿಯಿಂದ ನೋಡಿದರೆ ಸೋವಿಯತ್‌ ರಷ್ಠಾದಲ್ಲಿ ರಾರ್‌ ಜ್‌ ಊಳಿಗಮಾನ್ಯ 
ಜಹಗೀರು: ಪದ್ಧತಿಯಿಂದ ರೋಸಿಹೋದ ರೈತರು ನ ಸಿದ ಚಳುವಳಿ 
ಕ್ರಾಂತಿಕಾರಕವಾದದ್ದು. ಅಧ್ಯಕ್ಷ ಕ್ಷಮಾವೋ ನೆ ತದಲ್ಲಿ ನಡೆದ ಚೀನಾ ಹೋರಾಟವು ಅದೇ 
ರೀತಿಯದು. 


ಆದರೆ ಗಾಂಧೀಜಿ ನೇತೃತ್ವದ ಚಂಪಾರಣ 'ಣ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ, ಸರ್ದಾರ 
ಪಟೇಲರ ನೇತೃತ್ವದಲ್ಲಿ ನಡೆದ ಬರ್ಧೋಲಿ ಸೆತ್ಕಾಗ್ರಹ ಮುಂತಾದವುಗಳ ಸರೂಪವೇ 
ಬೇರೆ. ಈ ಹೋರಾಟಗಳು ಅಲ್ಲಿಯ ರೈತಾಪಿ ಜನರ ಸ್ಥಾನಮಾನ, ವರ್ಗ ಶೆಚನೆಗಳಲ್ಲಿ 
ಮೂಲಭೂತ ಸ್ವರೂಪದ ಬದಲಾವಣೆಗಳನು ಉದೇಶಿಕೆರಲಿಲ್ಲ. ಅಸಹಕಾರದ ಮಾರ್ಗ 
ಹಿಡಿದಿದ್ದರೇ ಹೊರತು ಹಿಂಸೆ ಮತ್ತು ಬಲಪ್ರರಿಸೋಗೆದ ಮಾರ್ಗವನ್ನಲ್ಲ. ಸಮಕಾಲೀನ 
ಸಮಾಜ ರಚನೆಯನ್ನು ಆಮೂಲಾಗ್ರ ವಾಗಿ ಬದಲಾಯಿಸಿ ಹೊಸ ರಚನೆಯನ್ನು 
ಹೇಗಾದರೂ ತರಲೆಕೆಬೇಕು ಎಂದು ಅವರು ಒತ್ತಾಯಿಸಲಿಲ್ಲ. ಸಧ ಇರುವ ರಟನೆಯಲ್ಲಿ 
ಕೆಲವು ಮಾರ್ಪಾಟು ಮಾಡುವುದರೊಂದಿಗೆ, ಕೆಲವು ಬೇಡಿಕೆಗ 
ಈಡೇರುವುದುರೊಂದಿಗೆ, ಕೆಲವು ಅನ್ನಾಯಗಳನು ಸರಿಪಡಿಸುವುದರೊಂದಿಗೆ ಈ 
ಸತ್ಯಾಗ್ರಹಗಳು ಕೊನೆಗೊಂಡವು. ಎಲ್ಲ ಸತ್ಯಾಗ್ರಹಗಳ ರೀತಿಯೂ ಇದೇ ಎನ್ನಬಹುದು. 
ಕಾರ್ಮಿಕರ, ಸಾರ್ವಜನಿಕರ, ವಿದ್ಯಾರ್ಥಿಗಳ ಮಹಿಳೆಯರ ಅಥವಾ ಬೇರೆ'ಜನಸಮೂಹಗಳ 
ಸತ್ಯಾಗ್ರಹ ಇದೇ ರೀತಿಯದು. 


ದಂಗೆ ಅಥವಾ ಬಂಡಾಯಗಳು ಸರೂಪದಲ್ಲಿ ಸತ್ಸಾಗ್ರಹಕ್ಕಿಂತ ಭಿನ್ನವಾದುವು. ಅವು 
ಬಲಪ್ರಯೋಗಕ್ಕೆ ಹಿಂದೇಟು ಹಾಕುವುದೆಲ್ಲ. ಆದರೆ ಇಂತಹ ಹೆಸೀರಾಟೆಗಳು 
ಕ್ರಾಂತಯಷ್ಟು ಪಕವಾಗಿರುವುದಿಲ್ಲ. ಕ್ರಾಂತಿಗಳಿಗೆ ವೈಚಾರಿಕ ಅಥವಾ ಸೈದ್ಧಾಂತಿಕ 
ತತಾದರ್ಶಗೆಳಿಂ ಅಥವಾ ಸಿದ್ಧಾಂತಗಳಿಂದ ಸಿಗುವ ಪ್ರೇರಣೆ ಅತ್ವಲ್ಲ. ದಂಗೆ, 


ಬಂಡಾಯಗಳಲ್ಲಿ ಸಮಗ್ರ ಸಮಾಜ ವ್ಯವಸ್ಥೆಯ ಬಗೆಗೆ? ಚೆಂತನೆ ಇರವುದಿಲ್ಲ. ಜನರು 


ತಮಗಾದ ಅನ್ಯಾಯದ ವಿರುದ್ಧ ಪ್ರತಿಭಟಿಸುತ್ತಾರೆ. ತಮ್ಮ ವೈರಿಗಳೆಂದು ತಿಳಿದ ಜನರ ವಿರುದ್ಧ 
ಮತಪ್ರದರ್ಶನ, ಬಹಿಷ್ಠಾರ, ಲೂಟಿ, ಕೊಳ್ಳಿ ಹಿಂಸಾಚಾರದಲ್ಲಿ ತೊಡಗಬಹುದು. ತಮ್ಮ 
ಕ್ರೋಧವನ್ನು ತೋರಿಸಿ, ಪ್ರತೀಕಾರ ಮಾಡಿದರೆ ಅಥವಾ ಅಧೆಕಾರಯುತವಾಗಿ 
ಬಲವಂತವಾಗಿ ವೈ ರಿಗಳಿಕದ ಅಧಿಕಾರವನು ಕಸಿದುಕೊಂಡರೆ ಈ ದಂಗೆಕಾರರ ಕೆಲಸ 
ಮುಗಿಯಿತು. ದಂಗೆಯಾದ ಪ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಕೆಲವುಗಳಿಗೆ ಇಲ್ಲಿ ತಾತ್ಕಾಲಿಕ 
ಪರಿಹಾರ ಸಿಕರೂ ಆಮೂಲಾಗ್ರ ಬದಲಾವಣೆ ಇಲ್ಲ. ಹೀಗೆ ದಂಗೆ, ಬಂಡಾಯಗಳು” 
ಕ್ರಾಂತಿಗಳಂತೆಯೇ ಕ್ಲಿಪ್ರ ಕೆಪವಾಗಿ ಸಂಭವಿಸಿದರೂ, ಹಿಂಸೆ ಸೀಮಿತವಾಗಿರುತ್ತವೆ. ಭಾರತದ 
ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳುವುದಾದ ರೆ, ಬಂಗಾಲದ ನೀಲಿ ಬೆಳೆಗಾರರು, 
ಸಂತಾಲ ಆದಿವಾಸಿಗಳು, "ಚಿಕ್ಕನ್‌ ಪ್ರ ಪ್ರದೇಶದ ರೈತರು ನಡೆಸಿದ ಹೋರಾಟಗಳು ಕ್ರಾಂತಿಗಳೂ 
ಅಲ್ಲ, ಸತ್ಯಾಗ್ರಹಗಳೂ ಅಲ್ಲ, ಅವು ದಂಗೆ ಅಥವಾ ಬಂಡಾಯಗಳು. 


ಪ್ರಮುಖ ಪದಗಳ ಅರ್ಥ: ಹೋರಾಟಗಳು, ಬಂಡಾಯ, ದಂಗೆಗಳು 
ಸಾಮಾಜಿಕ ಬದಲಾವಣೆ: ಸಮಾಜದಲ್ಲಿ ಪರಿವರ್ತನೆ 


ಅಭ್ಯಾನ 


1. ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ 
ಸೂಕ್ತವಾದ ತ್ತರವನ್ನು ಆರಿಸಿ ಬರೆಯಿರಿ. 


1. ಸಾಮಾಜಿಕ ಚಳುವಳಿಗಳು ಬದಲಾವಣೆ ತರುತ್ತವೆ. 
ಅ) ರಾಜಕೀಯ 
ಆ) ಸಾಮಾಜಿಕ 
ಇ) ಆಂತರಿಕ 
ಈ) ಆರ್ಥಿಕ 
2. ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ನೀಡಿದವರು 
ಅ) ದಯಾನಂದ ಸರಸ್ಪತಿ 
ಆ) ಜ್ಯೋತಿ ಬಾಪುಲೆ 
ಇ) ಆತ್ಮರಾಮ ಪಾಂಡುರಂಗ 


ಈ) ರಾಜಾರಾಮ್‌ ಮೋಹನ್‌ರಾಯ್‌ 


3. ಚಂಪಾರಣ್ಯ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು 


ಅ) ಮಹಾತ್ಮ ಗಾಂಧೀಜಿ 


ಆ) ಬಾಲ ಗಂಗಾಧರ ತಿಲಕ್‌ 


ಇ) ನೆಹರು 


ಈ) ಲಾಲ್‌ ಬಹುದ್ದೂರ್‌ ಶಾಸ್ತ್ರಿ 


4. ಪ್ರಾರ್ಥನಾ ಸಮಾಜ ಸ್ಥಾಪನೆಯಾದ ವರ್ಷ | 


ಅ) 1867 


ಆ) 1928 


ಇ) 1857 


ಈ) 1942 
11. ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 


1 


2: 


3 


4 


. ಭಾರತದ ನವೋದಯದ ಪಿತಾಮಹ 
ಬಾರ್ದೋಲಿ ಸತ್ಯಾಗ್ರಹದ ನೇತಾರ. 

. ರೈತರು ನಡೆಸಿದ ಹೋರಾಟಗಳಿಗೆ _ ಎನ್ನುವರು. 
. ಕ್ರಾಂತಿಕಾರಿ ಚಳುವಳಿಯ ಧ್ಯೇಯ 


111. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 


| 


2. 


3. 


4. 


. ಸಾಮಾಜಿಕ ಚಳುವಳಿಯ ಮುಖ್ಯ ಗುರಿ ಏನು? 

ಆರ್ಯ ಸಮಾಜದ ಸ್ಥಾಪಕರು ಯಾರು? 

ಫ್ರೆಂಚ್‌ ಮಹಾಕ್ರಾಂತಿಯ ಪ್ರಮುಖ ಧ್ಯೇಯಗಳು ಯಾವುವು? 
ಭಾರತದಲ್ಲಿ ನಡೆದ ಎರಡು ಸುಧಾರಣಾ ಚಳುವಳಿಗಳನು ಹೆಸರಿಸಿ. 


1%. ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಶತ್ತರಿಸಿ. 

1. ಬದಲಾವಣೆಯನ್ನು ವಿರೋಧಿಸುವ ಚಳುವಳಿ ಎಂದರೇನು? 

2. ಭಾರತದ ಪ್ರಮುಖ ಸಾಮಾಜಿಕ ಚಳುವಳಿಗಳು ಯಾವುವು? 

3. ಪ್ರತಿಭಟನಾತ್ಮಕ ಚಳುವಳಿಯ ನಾಲ್ಕು ಲಕ್ಷಣಗಳನ್ನು ಪಟ್ಟಿಮಾಡಿ. 

4. ಸಮಾಜ ಸುಧಾರಣೆಯಲ್ಲಿ ಕಬೀರ್‌ ಪಂಥದ ಪ್ರಮುಖ ಅಂಶಗಳನ್ನು ತಿಳಿಸಿ. 
೪. ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ. 

1. ಸಾಮಾಜಿಕ ಚಳುವಳಿಯ ಅರ್ಥ ಮತ್ತು ಉದ್ದೇಶಗಳನ್ನು ತಿಳಿಸಿ. 

2. ಭಾರತದಲ್ಲಿನ ಪ್ರತಿಭಟನಾತ್ಮಕ ಚಳುವಳಿಗಳ ಸ್ವರೂಪವನ್ನು ವಿವರಿಸಿ. 

3. ಭಾರತದಲ್ಲಿ ಸುಧಾರಣಾ ಚಳುವಳಿಗಳ ಇತಿಹಾಸವನ್ನು ತಿಳಿಸಿ. 


4. ಸಾಮಾಜಿಕ ಚಳುವಳಿಗಳು ಹೇಗೆ ಸಾಮಾಜಿಕ ಬದಲಾವಣೆಗಳನ್ನು ತರುತ್ತವೆ 
ಎಂಬುದನ್ನು ವಿವರಿಸಿ. 


ಸಲಹಾತೃಕ ಚಟುವಟಿಕೆಗಳು: 
1. ವಿದ್ಯಾರ್ಥಿಗಳೊಡನೆ ವಿವಿಧ ಚಳುವಳಿಗಳ ಸಂಘಟನೆ ಕುರಿತು ಚರ್ಚಿಸುವುದು. 


2. ಕರ್ನಾಟಕದಲ್ಲಿ ಕನಡ ಹೋರಾಟಗಾರರು ರೈತನಾಯಕರು ಮತ್ತು ದಲಿತ 
ಸಂಘಟಿತ ಸದಸ್ಯರನ್ನು ಭೇಟಿ ಮಾಡುವುದು. 


ಅಧ್ಯಾಯ- 5 ಬದಲಾಗುತ್ತಿರುವ ಮಹಿಳೆಯರ ಸ್ಹಾನ- ಮಾನ 


ಈ ಅಧ್ಯಾಯದಲ್ಲಿ ನಾವು ಕೆಳಕಂಡ ವಿಷಯಗಳನ್ನು ಕುರಿತು ಅಭಯನ ಮಾಡುತ್ತೇವೆ. 


5.1 ಪೀಠಿಕೆ 

5.2 19 ಮತ್ತು 20 ನೇ ಶತಮಾನದಲ್ಲಿ ಮಹಿಳೆಯರ ಸ್ಥಾನಮಾನ 

5.3 ಸಾತಂತ್ರ್ಯಾನಂತರದಲ್ಲಿ ಲಿ ಮಹಿಳಾ ಚಳುವಳಿ 

5.4 ಮೆಹಿಳಾ ಸಬಲೀಕರಣ ಅರ್ಥ ಮತ್ತು ಕಾರಣವಾಗುತ್ತಿರುವ ಅಂಶಗಳು. 


51 ಪೀಠಿಕೆ 


ಸಮಾಜಶಾಸ್ತ್ರದಲ್ಲಿ ಈಗ ಮಹಿಳೆಯರ ಸ್ಥಾನಮಾನವನ್ನು ಕುರಿತು ಹಚಿ ಚರ್ಚೆಗಳು 
ಕಂಡುಬರುತ್ತಿವೆ. ಏಕೆಂದರೆ, ಇತ್ತೀಚೆಗೆ ಮಹಿಳೆಯೆರ ಮೇಲೆ ಹೆಚ್ಚಿನ ದೌರ್ಜನೆಗಳು 
ಜರುಗುತ್ತಿವೆ"ಲೈೆಂಗಿಕ ದೌರ್ಜನ, ದಿನನಿತ್ಸ ನಡೆಯುತ್ತಿರುವ ಅತ್ತಾ ವರದಕ್ಷಿಣೆಗಾಗಿ 
ಹೆಂಡತಿಯೆ ಹತ್ತೆ ಮರ್ಯಾದೆ ಹತೆ ಹೆಣ್ಣುಮಕ್ಕಳ ೬ ಅಪಹರಣ ಕಂಡುಬರುತ್ತಿವೆ. 
ಹೆಣ್ಣುಶಿಶುವಿನ ಭೂಣಹತ್ಸೆಯಿಂದಾಗಿ ಪುರುಷ ಸುತ್ತು ಸ್ತ್ರೀಯರ ನಡುವಿನ ಸಮತೋಲನ 
ಕಡಿಮೆಯಾಗಿದೆ.ಸ್ತ್ರೀಯರೆ ಶಿಕ್ಷಣ ಮಟ್ಟದಲ್ಲಿಯೂ ಸಾಕ್ಷರತೆಯ ಪ್ರಮಾಣವು ಕಡಿಮೆ 
ಇರುವುದ ನ್ನು ನಾವು ಕಾಣಬಹುದು. 


ಇಷರ ನಡುವೆಯೂ ಜೊತೆಗೆ ಮಹಿಳೆಯರು ಎಲ್ಲ ಕ್ಷೇತ್ರ ಗಳಲ್ಲಿಯೂ 
ತೊಡಗಿಸಿಕೊಂಡಿದಾರೆ. ಶಾಲಾಕಾಲೇಜುಗಳಲ್ಲಿ ವಿದಾರ್ಥಿ ನೆಯರ ಸಂಖ್ಯೆಗಣನೀಯವಾಗಿ 
ಹೆಚ್ಚಳವಾಗಿದೆ. ಶಿಕ್ಷಣ ಕ್ಷೇತ್ರದಿಂದ ಹಿಡಿದು ಸಾಫ್‌ ವೇರ್‌ ಕ್ಷೇತ್ರದವರೆಗೆ ಮಹಿಳೆಯರು 
ಶಿಕ್ಷಕಿಯರಾಗಿ, ಕಂಪ್ಯೂಟರ್‌ ಇಂಜಿನಿಯರ್‌ ಗಳಾಗಿ ದುಡಿಯುತ್ತಿದ್ದಾರೆ. ಆರೋಗ್ಯ 
ಕ್ಷೇತ್ರದಲ್ಲಿ ಮಹಿಳೆ ಸಂಖ್ಯೆಯು ಗಮನಾರ್ಹವಾಗಿವೆ. 


ಕೆಲವು ಸಮಾಜಶಾಸ್ತ್ರಜ್ಞರ ಪ್ರಕಾರ ಪ್ರಾಚೀನ ಅಥವಾ ಸಾತಂತ್ರಪೂರ್ವ ಮಹಿಳೆಯರ 
ಸ್ಥಾನಮಾನಕ್ಕೆ ಹೋಲಿಸಿದಕೆ ಈಗಿನ ಮಹಿಳೆಯರ ಸ್ಥಾನಮಾನವು ಉತ್ತಮವಾಗಿದೆ. ಆದರೆ 
ವಾಸ್ತವ ಪರಿಸ್ಥಿತಿಯಲ್ಲಿ ಮಹಿಳೆಯರನ್ನು ಶೋಷಿಸುವ ಪ್ರಮಾಣ ಹೆಚಾಗಿರುವಂತೆ 
ಕಾಣುತ್ತದೆ. ಭಾರತವು ವಿಶಾಲವಾದ ದೇಶವಾಗಿದ್ದು, ವಿವಿಧ ರೀತಿಯಲ್ಲಿ ಮಹಿಳಾ 
ಗುಂಪುಗಳು ಮತ್ತು ಸಮುದಾಯಗಳು ಕಂಡುಬರುತ್ತವೆ. ಪ್ರತಿಯೊಬ್ಬರ ಸಮಸ್ಗೆಯೂ 
ಬೇರೆ ಬೇರೆ ರೀತಿಯಲ್ಲಿಯೇ ಇದೆ. ಭಾರತದ ಆದಿವಾಸಿ ಮಹಿಳೆಯರಿಗೆ ಇಂದಿನ ಮತ್ತು 
ಕುಡಿಯುವ ನೀರಿನದೇ ಪ್ರಮುಖ ಸಮಸ್ಗೆಯಾಗಿದೆ. ಗ್ರಾಮೀಣ ಮಹಿಳೆಯರಿಗೆ ಕೃಷಿ 
ಕೂಲಿ, ಶೌಚಾಲಯ, ಭೂಮಾಲೀಕರ ಶೋಷಣೆ ದೊಡ್ಡ ಸಮಸ್ಯೆಯಾಗಿದೆ. ಕೆಳಜಾತಿಯ 
ಹೆಣುಮಕಳ ಮೇಲೆ ಕೆಲವು ಮೇಲುಜಾತಿಯಿಂದ ಅತಾಃ ನ್ಯಾಯ ಸಂಭವಿಸುತ್ತಿದೆ. 
ದೇವದಾಸಿ ಪದ್ದತಿ, ಖುತುಮತಿಯಾದಾಗ ಹೊರಗಿಡುಪಿಕೆ ಮೊದಲಾದ ಅನಿಷ 

ಸಂಪ್ರದಾಯಗಳು ಜಾರಿಯಲ್ಲಿವೆ. ಹೀಗೆ ಭಾರತೀಯ ಮಹಿಳೆಯ ಚಿತ್ರಣವು ಏವಿಧ 

ರೀತಯ ಚಿತ ತ್ರಗಳನ್ನು ಅಂಟಿಸಿದ ಕೋಲಾಜ್‌ನಂತೆ ಕಂಡು ಬರುತ್ತದೆ. 


ಇಂತಹ ಸಂಕೀರ್ಣ ಚಿತ್ರಣಗಳ ನಡುವೆಯೂ ಭಾರತೀಯ ಮಹಿಳೆಯರ 
ಬದಲಾಗುತ್ತಿರುವ ಸ್ಥಾನಮಾನ ಕುರಿತು ಚರ್ಚಿಸಬಹುದು. ಭಾರತೀಯ ಸಮಾಜವು 
ಪುರುಷ ಪ್ರಧಾನ ಸಮೊಜವಾಗಿದೆ. ಆದುದರಿಂದ ಮಹಿಳೆಯರನ್ನು ಪುರುಷನಿಗಿಂತ ಕಡಿಮೆ 
ಎಂದು ಭಾವಿಸಲಾಗುತ್ತಿದೆ. ಕಡಿಮೆ ಎಂದು ಭಾವಿಸಿ ಅವರ ಹಕುಗಳನು 
ಕಸಿದುಕೊಳ್ಳಲಾಗಿದೆ. ಆದುದರಿಂದ ಮಹಿಳೆಯ ಸ್ಥಾನಮಾನಪ್ರೆ ಪ್ರಾಟೀನ ಕಾಲದಿಂದಲೂ 
ಕಡಿಮೆ ಇರುವುದನ್ನು ಗಮನಿಸಬಹುದು. 


ಪ್ರಾಚೀನ ಭಾರತದ ವೇದಗಳ ಕಾಲದಲ್ಲಿಸ್ಟೀಯರು ಪುರುಷರಂತೆಯೇ 
ಸ್ಥಾನಮಾನಗಳನ್ನು ಹೊಂದಿದ್ದರು ಎಂಬ ಅಭಿಪ್ರಾಯವನ್ನು ವಕ್ತಪಡಿಸಲಾಗುತ್ತದೆ. ಅದಕ್ಕೆ 
ಉದಾಹರಣೆಯಾಗಿ ಗಾರ್ಗಿ, ಮೈತ್ರೇಯಿ ಮತ್ತು ಲೋಪಸಮೆದ್ರ ಅವರ ಹೆಸರುಗಳನ್ನು 
ಉಲ್ಲೇಖಿಸಲಾಗುತ್ತದೆ. ಸಮಾಜಶಾಸ್ತ್ರಜ್ಞ ಪಂಡಕೆನಾಥ ಪ್ರಭು ಅವರ ಅಭಿಪ್ರಾಯದಂತೆ 
ವೇದಗಳ ಕಾಲದಲ್ಲೆ ಸ್ತ್ರೀಯರು ಕೂಡ ಪುರುಷರಂತೆ ಶಕ್ಷಣ ಪಡೆಯುತ್ತಿದ್ದರು. 
ಪುರುಷರಂತೆಯೇ ತವರಿಗೆ ಸಮಾನವಾದ ಸಾಮಾಜಕ ಅಂತಸ್ತು ಇತ್ತು. ಗಾರ್ಗಿ ಯರಂತಹ 
ಮಹಿಳೆಯರು ಯಾಜ್ಞವಲ್ಲಖುಷಿಯೊಂದಿಗೆ ಸಮಾನವಾದ ಚರ್ಚೆಯಲ್ಲಿ 
ಪಾಲ್ಗೊಳ್ಳುತ್ತಿದ್ದರು. ಗಾಭ್ಯಾಸವನ್ನು ಮಾಡುತ್ತಿದ್ದರು. ಇದರಿಂದ ಸಮಾನತೆಯಿತ್ತು 
ಎಂಬ ಅಭಿಪ್ರಾಯಕ್ಕೆ ಬರಲಾಗುತ್ತದೆ. ದರೆ, ಆಲ್‌ಟೀಕರ್‌ ಅವರು ಈ ಅಭಿಪ್ರಾಯವನ್ನು 
ಪರಿಶೀಲಿಸಿ ಕೌವಲ ಉನ್ನತ ಜಾತಿಯ ಮತ್ತು ಶ್ರೀಮಂತ ಕುಟುಂಬದ ಮಹಿಳೆಯರಿಗೆ 
ಮಾತ್ರ ಸಮಾನಾವಕಾಶಖಿತ್ತು ಎಂದು ಹೇಳುತ್ತಾರೆ. ಇತರ ಮಹಿಳೆಯರಿಗೂ ಸಮಾನ 
ಸ್ಥಾನಮಾನ ಇತ್ತೆಂಬುದಕ್ಕೆ ಯಾವುದೇ ಪುರಾಷೆಗಳು ದೊರೆಯುವುದಿಲ್ಲ. 


ಮಹಾಭಾರತದಲ್ಲಿ ಸ್ಥಿ ಯರ ನಾ ಲಿ ಬದಲಾವಣೆ ಉಂಟಾಯಿತು. 
ಕೆಲವು ಸಂದರ್ಭಗಳಲ್ಲಿ ಸ ಯರಿಯೆ ತಂತ್ರವನ್ನು ಕೊಟ್ಟು ಇನ್ನಿತರ ಸಂದರ್ಭಗಳಲ್ಲಿ 
ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳಲಾಗುತ್ತಿತ್ತು. ಜು ಧೌಪದೆಯು ಸೆಯಂವರದ 
ಪಠ್ಷೆತಿಯೆ ಮೂಲಕ ತೆಗೆ ಬೇಕಾದ ಸಂಗಾತಿಯನ್ನು ಆಯ್ಕೆಮಾಡಿ ಕೊಳ್ಳಲು 
ಅವಕಾಶವನ್ನು ನೀಡಲಾಗುತ್ತದೆ. ಆದರೆ, ಅದೇ ದ್ರೌಪದಿಯನ್ನು ಪಾಂಡಪೆರು ವಸ್ತುವಿನಂತೆ 
ಜೂಜಿನಲ್ಲಿ ಪಣವಾಗಿಡುತ್ತಾರೆ. 


ರಾಮಾಯಣದಲ್ಲಿಯೂ ಇದೇ ರೀತಿಯ ಚಿತ್ರಣವು ಕಂಡು ಬರುತ್ತದೆ. ಅಪಹರಣ 
ಹುಡುಕಿಕೊಂಡು ಲಂಕೆಗೆ ಹೋಗುವ ರಾಮ ಮತ್ತು 'ಲಕಣ ಆಕೆಯ ಜೀಪವನು ರಕ್ಷಿಸಲು 
ಶ್ರಮಪಡುತ್ತಾರೆ. ಆದರೆ, ಅದೇ ಸೀತೆಯ ಶೀಲವನ್ನು ಶಂಕಿಸಿ ರಾಮನು ಕಾಡಿಗೆ 
ಕಳುಹಿಸುತ್ತಾನೆ. ಸೀತೆಯ ಬಗ್ಗೆ ಅಪಾರ ಗೌರವ ತೋರುವ ರಾಮ-ಲಕ್ಷ್ಮಣರು ರಾವಣನ 
ತಂಗಿಯಾದ ಶೂರ್ಪನಖಿಯೆನ್ನು ವಿರೂಪಗೊಳಿಸುತ್ತಾರೆ. ಆದುದರಿಂದ ರಾಮಾಯಣ 
ಹಾಗೂ ಮಹಾಭಾರತದ ಕಾಲದಲ್ಲಿ ಮಹಿಳೆಯರ ಸಾನವು ಉತ್ತಮವಾಗಿತ್ತು ಎಂದು 
ಹೇಳಲು ಕಷ್ಟವಾಗುತ್ತದೆ. ಸನಿರ್ಧರಿಸುವುದು ಗೋಚಕಿಸುತ್ತದೆ. ” 


ಮನುಸ್ಸತಿಯಲ್ಲಿ ಇದೇ ರೀತಿಯ ಗೊಂದಲವು ಮುಂದುವರೆಯುತ್ತದೆ. 
ಮನುಸ್ಟಿತಿಯನ್ನು ರಚಿಸಿದ ಮನು ಎಂಬ ವ್ಯಕ್ತಿಯು ಸ್ತ್ರೀಯರು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ 


ಎಂದು ಹೇಳುತ್ತಾನೆ. ದೇವರು ಸ್ತ್ರೀಯರಿಗೆ ಆಭರಣದ ಮೇಲಿನ ವ್ಯಾಮೋಹ, ಅಸತ್ಥ ಮತ್ತು 
ದುರ್ನಡತೆಗಳನ್ನು ಕೊಡುಗೆಯಾಗಿ ನೀಡಿದ್ದಾನೆ ಎಂದು ಹೇಳುವುದೆರ ಜೊತೆಗೆ ಕೆಲವು ಕಡೆ 
ಎಲ್ಲಿ ಮಹಿಳೆಯೆರು ಪೂಜಿಸಲ್ಪಡುತ್ನಾರೊ₹ ಅಲ್ಲಿ ದೇವರು ಇರುತ್ತಾನೆ ಎಂಬ 
ಅಭಿಪ್ರಾಯವನ್ನೂ ವ್ಯ ವಕ್ತಪಡಿಸಿದ್ದಾನೆ. ಅಂದರೆ ಪರಸ್ಪರ ವಿರುದ್ಧವಾದ" ನಿಲುವುಗಳನ್ನು 
ತೆಗೆದುಕೊಳ್ಳುತ್ತಾನೆ. ್ರದರಿಂದೆ'ಒಟಾರೆಯಾಗಿ ಮೆನುಸ್ಸತಿಯು ಮಹಿಳೆಯರ 
ಅಧೋಗತೆಗೆ ಕಾರಣವಾಗುತ್ತದೆ ಎಂದು ಅಭಿಪ್ರಾಯಪೆಡಲಾಗುತ್ತದೆ. 


ಬೌದ್ಧರ ಕಾಲದಲ್ಲಿ ಸ್ತೀಯರ ಸ್ಥಾನಮಾನವು ಸಲ ಉತ್ತಮವಾಯಿತು ಎಂದು 
ಹೇಳಬಹುದು. ಗೌತಮಬುದ್ಧನ ಸಂಘಗಳಲ್ಲಿ ಮಹಿಳೆಯೆರಿಗೆ ಸದಸತ್ತವನು 
ನಿರಾಕರಿಸುತ್ತಾರೆ. ಆದರೂ ಕೂಡ ಬೌದ್ಧ ಧರ್ಮದ ಆಚಾರ ವಿಚಾರಗಳು ಸಮಾನತೆಯನ್ನು 
ಪ್ರತಿಪಾದಿಸುವುದರಿಂದ ಮಹಿಳೆಯರ ಸ್ಥಾನಮಾನ ಸ್ಪಲ್ಪಮಟ್ಟಿಗೆ ಉತ್ತಮವಾಯಿತು ಎಂದರೆ 
ಹೇಳಬಹುದು. ಬೌದ್ದ ರಾಜರುಗಳು ಮಹಿಳೆಯರಿಗೆ: ಪ್ರಾಮುಖ್ಯತೆಯನ್ನು ನೀಡಿರುವುದು 
ಗೋಚರವಾಗುತ್ತದೆ. ಬೌದ್ಧ ದೊರೆ ಅಶೋಕನು ತನ್ನ ಒಂ ಸಂಘಮಿತ್ರೆಯನ್ನು ಬೌದ್ದ 
ಮತ ಪ್ರಚಾರಕಾಗಿ ಶ್ರೀಲಂಕಾ ದೇಶಕ್ಕೆ ಕಳುಹಿಸಿಕೊಡುತ್ತಾನೆ. ರಾಜ ಹರ್ಷವರ್ಧನನು ತನ್ನ 
ಸೋದರಿ ರಾಜ್ಯಶ್ರೀ ವಿಧವೆಯಾದರೂ ಸಹ ತನ್ನ ಆಸ್ಥಾನದಲ್ಲಿ ಆಕೆಗೆ ಪ್ರಮುಖ ಸ್ಥಾನ 
ನೀಡುತ್ತಾನೆ. ಚೀನಾದ ಯಾತ್ರಿಕ ಹೂ ಯೆನ್‌ “ತಾಂಗೌನನ್ನು ಆಕೆ ಗುರುವಾಗಿ ಸಿೀಕರಿಸಿ 
ಕಾನೂನು ಶಾಸ್ತ್ರವನ್ನು ಅಧ್ಯಯನ'ಮಾಡಲು ಅವೆಕಾಶ ಮಾಡಿಕೊಡುತ್ತಾನೆ. 


ಮಧಯುಗೀನ ತು ಮುಸ್ಲಿಂ ಆಳ್ವಿಕೆಯ ಕಾಲದಲ್ಲಿ ಸ್ತೀಯರ ಸ್ಥಾನಮಾನವು 
ಮತ್ತಷ್ಟು ಅಧೋಗತಿಗೆ ಇಳಿಯಿತೆಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. 
ಏಕೆಂಔರೆ, ಇಸ್ಲಾಂನ ಧರ್ಮಗ್ರಂಥಗಳಲ್ಲಿಯೇ ಮಹಿಳೆಯನ್ನು ಎರಡನೇ ದರ್ಜೆಯ 
ಪ್ರಜೆಯೆಂದು ಪರಿಗಣಿಸಲಾಗಿದೆ. ಇದರ ಪರಿಣಾಮವಾಗಿ ಧಾರತೀಯ ಮಹಿಳೆಯರಲ್ಲಿ 
ಬಿರ್ಲಾ ಪದ್ಧತಿಯು ಜಾರಿಗೆ ಬಂದಿತು. ಸಾರ್ವಜನಿಕ ಪ್ರದೇಶದಲ್ಲಿ ಮಹಿಳೆಯರು 
ಮುಕ್ತವಾಗಿ ಸಂಚರಿಸದಂತೆ ನಿರ್ಬಂಧಿಸಲಾಯಿತು. 


ಇಷರಮಧ್ದೆಯೂ ಮುಸ್ಲಿಂ ಮಹಿಳೆಯರಿಗೆ ಎರಡನೆಯ ವಿವಾಹವಾಗಲು 
ಅವಕಾಶಪೆತ್ತು. ಆದರೆ, ಒಟ್ಟಾರೆಯಾಗಿ ಇಸ್ಲಾಂ ಧರ್ಮವು ಪುರುಷ ಪ್ರಧಾನ ಮೌಲ್ಯಗಳನ್ನೇ 
ಎತ್ತಿಹಿಡಿಯುದರಿಂದ ಸ್ತ್ರೀಯೆರ ಸ್ಥಾನಮಾನವು ಒಟ್ಟಾರೆಯಾಗಿ ಇಸ್ಲಾಂ ಧರ್ಮವ ಪುರತಿಷ 
ಪ್ರಧಾನ ಮೌಲ್ಯಗಳನ್ನೇ ಎತ್ತಿಹಿಡಿಯೆವುದರಿಂದ ಸ್ತ್ರೀಯರ ಸ್ಥಾನಮಾನವು ಗಣನೀಯ 
ಪ್ರ ಪ್ರಗತಿಯನ್ನು ಭಾಧಿಸೆಲಿಲ್ಲ ಎಂದು ಹೇಳಬಹುದು. ಆದರೂ ಶ್ರೇಮಂತ ಕುಟುಂಬದ 
ಮಹಿಳೆಯರು. ರಾಜರ "ಹೆಂಡತಿಯರು, ಕುಲೀನ ಸ್ತಿ ಯರು ರಾಜ ಆಳಿರುವ 
ನಿದರ್ಶನಗಳೂ ಇವೆ. ಈ ಉದಾಹರಣೆಗಳನು Ape ಮಹಿಳೆಯರ 
ಸ್ಥಾನಮಾನವು ಉತ್ತಮವಾಗಿತ್ತೆಂಬ ನಿರ್ಧಾರಕ್ಕೆ ಬರಲಾಗುವುದಿಲ್ಲ. 


5,2 19 ಮತ್ತು 20 ನೇ ಶತಮಾನದಲ್ಲಿ ಮಹಿಳೆಯರ ಸ್ಥಾನಮಾನ 


ಜೀವನದ ಬಗೆಗಿನ ದ ೈಷ್ಟಿಕೋನದಲ್ಲಾದ ಬದಲಾವಣೆ 


ಬ್ರಿಟೀಷರು ಭಾರತದಲ್ಲಿ ತಳವೂರಿದಾಗ ಪಾಶ್ಚಾತ್ಗ ಸಂಸ್ಕೃತಿ ತನ ಪ್ರಭಾವ 
ಬೀರತೊಡಗಿತು. ಪಾಶ್ಚಾತ್ಯರ ಜೀವನ ಮೌಲ್ಯಗಳು ಭಾರೆತ ಚಂತ! ಕ್ರಮದ ಮೇಲೆ 
ಪ್ರಭಾವ ಬೀರಿದವು. ಉಔಾರ ತತ್ವಗಳು, ಜಿ8ನನ ಮತ್ತು ಅದರ ಸಮಸ್ಥೆಗಳ ಕುರಿತು 
ಮಾತನಾಡುವ, ಟೀಕೆ-ವಿಮರ್ಶೆ'ಮಾಡುವ ಸ್ವಾತಂತ್ರ್ಯ ಇವು ಶಿಕ್ಷಿತ ಭೌರತೀಯರ ಮೇಲೆ 
ಪ್ರಭಾವ ಬೀರಿದವು. ಸಾಮಾಜಿಕ ಸ್ಥಾನಮಾನವು ದೈಪೆದತ್ತವಾದುದು ಮತ್ತು 
'ತಪರಿವರ್ತನೀಯವಾದುದು ಎಂಬೆ ನಂಬಿಕೆಯ ಷ ನಿರಾಕರಣೆ ಹಾಗೂ ವಕಿಯ 
av ಜೊತೆಗೆ SON ಮಾನ aide ಪಾಶಾ ನಿಲುವು- 
ಭಾರತೀಯರು ಪ್ಲೀಯೆರ ಬಗೆಗೆ ಹೊಂದಿದ್ದ ಧೆಸೇರಣೆಯನ್ನು ಬದಲಿಸಿದೆ 


ಮಹಿಳೆಯರ ಸಮಾನತೆಗಾಗಿ ನಡೆದ ಸಮಾಜ ಸುಧಾರಕರ ಮತ್ತು ಸಮಾಜ 
ಸುಧಾರಣಾ ಚಳುವಳಿಗಳು. 


ರಾಜಾರಾಮ್‌ ಮೋಹನ್‌ರಾಯ್‌ ರವರು ಉಪನಿಷತ್ತುಗಳ ತತ್ನಗಳನ್ನು ಪ್ರಚಾರ 
ಮಾಡಲು “ಬಹಸಮಾಜ”ವನು ಸ್ಟಾಪಿ ಸಿಸಿದರು. ಸತಿ ಪದ್ದತಿ, ಪರದಾಪ ಪದ್ದ ಹಗೂ ಬಾಲ್ಯ 
ವಿವಾಹ ಪದ್ಧತೆಗೆಳ ವಿರುದ್ಧ ದಸಿ ಎತ್ತಿಔರು. ಇದರಿಂದ “1829 ರ ಸತೀ ನಿಷೇಧ ಕಾಯ್ದೆಗೆ 
ಜಾರಿಗೆ ಬರೆಲು ಸಾಧ್ಯವಾಯಿತು. 


ಈಶ್ವರಚಂದ್ರ ಟಗ ವಿಧವೆಯರ ಪುನರ್ವಿವಾಹ ನಿಷೇಧ ರದ್ದತಿ ಹಾಗೂ 
ಶ್ರೀ ಶಿಕ್ಷಣದೆ ಬಗ್ಗೆ ಒತ್ತು ಕೊಟ್ಟರು, “1856 ರ ವಿಧವಾ ಪುನರ್ವಿವಾಹ ಕಾಯ್ದೆ” ಜಾರಿಗೆ 
ಬರಲು ಕಾರಣರಾದರು. 


ಮಹರ್ಷಿ ದಯಾನಂದ ಸರಸ್ಪತಿ ಮತ್ತು ಅವರು ಸ್ವಾಪಿ ಹಸಿದ “ಆರ್ಯ ಸಮಾಜ”ದ 
ಅನುಯಾಯಿಗಳು ವೇದಗಳ ಕಾಲದ ಲಿದ ದ್ವಂತೆಸ್ತ್ರೀ ಪುರುಷೆ ಸಮಾನತೆಯ ಬ ಗ್ಗೆ 
ಶ್ರಮಿಸಿದರು. 


ಮಹರ್ಷಿ ಕರ್ವೆಯವರು ವಿಧವಾ ಪುನರ್ವಿವಾಹ ಹಾಗೂ ಸ್ತೀ ಶಿಕ್ಷಣದ ಬಗ್ಗೆ 
ಶ್ರಮಿಸಿದ್ದಲ್ಲದೆ “ಎಸ್‌. ಎನ್‌. ಡಿ. ಟೆ.” ಮಹಿಳಾ ವಿಶ್ವವಿದ್ಯಾಲಯವನ್ನು ಪೂನಾದಲ್ಲಿ ಲಿ” 
ಆರಂಭಿಸಿದರು. 


ಸ್ವಾಮಿ ವಿವೇಕಾನಂದರು ಮತ್ತು ಅವರು ಸ್ವಾಪಿಸಿದ “ಶ್ರೀ ರಾಮಕೃಷ್ಣ ಮಿಷನ್‌”ದ 
ಅನುಯಾಯಿಗಳು ಪುರುಷಸ್ತ್ರೀಯರ ಸಮಾನತೆ ಇಾಧವಾಗದೆ, ಮತ್ತೆ ಪ್ರೀಯರಿಗೆ ಸೂಕ್ತ 
ಶಿಕ್ಷಣ ನೀಡದೆ ರಾಷ್ಟ್ರದ ಅಭಿವಿ ದ ಸಾಧ್ಯವಾಗುವುದಿಲ್ಲವೆರಿದು ತಿಳಿದಿದ್ದರು. 


ಮಹಾತ Fa ಫುಲೆ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ 
ಗೋಖಲೆ, ಬದ್ರು ಬ್ಹಿಮತ್ತು ರಾಷ್ಟ್ರಪಿತ ಗಾಂಧೀಜಿಯವರು ಸಾವ: ಜನಿಕ 
ಜೀವನದಲ್ಲಿ ನ ಸಹಚೌಗಿತ' ತ ಹಾಗಿ ಶ್ರೀ ಶಿಕ್ಷಣದ ಹೆಚ್ಚಳದ ಬಗ್ಗೆ ಪರಿಶ್ರಮಿಸಿದರು. 


ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿ ಬಾ ಫುಲೆ, ನಿವೇದಿತಾ, ಆನಿ ಬೆಸೆಂಟ್‌ ಮತ್ತು 
ಮಾರ್ಗರೇಟ್‌ ಕಸಿನ್‌ ಹಾಗೂ ಭಾರತೀಯ ಮೂಲದ ಸರೋಜಿ ನಾಯ್ಡು, ಪಂಡಿತೆ 
ರಮಾಬಾಯಿ, ರಾನಡೆ, ತೋರುದತ್‌ ಮುಂತಾದವರು ಮಹಿಳೆಯರನು ರಾಜಕೀಯ, 
ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಲು ಯತ್ನಿಸಿದರು. 


ಮಹಿಳಾ ಶೆಕ್ಷಣಕ್ಕಾಗಿ ಕ ಗೊಂಡ ಕ್ರಮಗಳು 


ಬ್ರಿಟಿಷ್‌ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಮಹಿಳಾ ಶಿಕ್ಷಣದಲ್ಲಿ ಸ್ವಲ್ಪಮಟ್ಟಿನ ಪ್ರಗತಿ 
ಕಾಣಲು ೨ ಸಾಧವಾಯಿತು. ಬ್ರಿಟಿಷ್‌ ಷ್‌ ವೈಸ್‌ರಾಯ್‌ 'ಲಾರ್ಡ್‌ಡಾಲ್‌ಹೌಸಿ ಣ್ಣು ಮಕ್ಕಳ 
ಶಿಕ್ಷಣಕ್ಕೆ ಬೆಂಬೆಲ ಸೂಚಿಸಿದ್ದರು. 1882 ರ “ಹಂಟರ್‌ ಶಿಕ್ಷಣ ಆಯೋಗ”ವು ಮಹಿಳ 
ಶಿಕ್ಷಣಕೆ ಆದತೆ ನೀಡಿತು. ಹೆಣ್ಣು ಮಕ್ಕಳಿಗೆ ಹೊಸ ಶಾಲೆಗಳನ್ನು ಆರಂಭಿಸಲು, 12 
ವರ್ಷಕ್ಕೆಂತಲೂ ಹೆಚ್ಚು ವಯಸ್ಸಿನ ಹೆಣ್ಣು ಮಕ್ಕಳನ್ನು ಶಾಲೆಗಳಿಗೆ ಆಕರ್ಷಿಸಲು, ಶಾಲೆಗಳಿಗೆ 
ಮಹಿಳೆ ಅಧ್ಯಾಪಕಿಯರನ್ನು ನೇಮಕ ಮಾಡೆಲ್‌, ಅಧ್ಯಾಪಕ ವೃತ್ತಿಯ ಶಿಕ್ಷಣಕ್ಕಾಗಿ 
ವಿಧವೆಯರು ಬರುವುದಿದ್ದರೆ ಅವರಿಗೆ ವಿಶೇಷ ವಿದ್ಯಾರ್ಥಿವೇತನ. ನೀಡಲು ಈ 
ಆಯೋಗವು ಶಿಫಾರಸ್ಸು ಮಾಡಿತ್ತು. ಕಲತ, ಮದ್ರಾಸ್‌ ಹಾಗೂ ಬೊಂಬಾಯಿ 
ವಿಶ್ವವಿದ್ಯಾಲಯಗಳು 'ನಿದಾರ್ಥಿನೆಯಕೆಗೆ ಪ್ರವೇಶಾವಕಾಶ ನೀಡದೇ ಇದ್ದರೂ 1882 ರ 
ನರತರ ಉನ್ನತ ಶಿಕ್ಷಣದ ಅವಕಾಶ ಅವರುಗಳಿಗೂ ಲಭ್ಯವಾಯಿತು. 


ಕ್ರಿ.ಶ. 1882 ರಲ್ಲಿ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಅಧಯನ ಮಾಡುವ ಕೇವಲ 6 
ಮಂದಿ ಖಿದ್ಭಾರ್ಥಿನಿಯರು ಹೊತ್ರ'ಭಾರತದಲ್ಲಿದ್ದರೆ. ಆ 3 ಬಳೆ ಶಿಕ್ಷಿತ ಸ್ತೀಯರ 

ಪ್ರಮಾಣವು ನಿರಂತರವಾಗಿ ಏರುತ್ತಲೇ ಹೋಗಿದೆ ಎನ್ನಬಹುದು. 1854 ರಲ್ಲಿ 
ದೇಶಾದಾದಂತ ಕೇವಲ 25,000 ಹುಡುಗಿಯರು ಶಾಲೆಗಳಲ್ಲಿ ಸೇರ್ಪಡೆಗೊಂಡಿದ್ದರೆ, 1902 
ರಲ್ಲಿ ಈ ಸರಿಖ್ಯೆ2, 56,000 ಕೈ ಏರಿತು. ಕ್ರಿ ಶ. 1901 ರಲ್ಲಿ ಶಿಕ್ಷಿತಸ್ತ್ರೀಯರ ಸಂಖ್ಯಾ 
ಪ್ರಮಾಣವು ಶೇ. 0.6 ರಷ್ಟಿದ್ದು, 1941 ರಲ್ಲಿ ಶೇ. 7.30 ಕೈಹೀಗೆ ಏರುತ್ತಲೇ ಹೋಗಿದೆ. ಕ್ರಿ ಈ. 
5001 ರಲ್ಲಿ ಅದು ಶೇ. 54 ಕ್ಕೆ ಏರಿದೆ. 


ಮಹಿಳಾ ಶಿಕ್ಷಣ ಹಾಗೂ ಮಹಿಳಾ ಉತರ್ಷದ ದ್ದ ೈಷ್ಠಿಯಿಂದ ಹಲವಾರು ಮಹಿಳಾ 
ನೇತಾರರು ಪರಿಶ್ರಮಿಸಿದ್ದಾರೆ. ಮಹಿಳಾ ಏಳ್ಗೇ ದ್ರ ಷ್ಟಿಯರಿದ ಮಹಿಳೆಯರೆ ನೇತೃತ್ತ ವಹಿಸಿ 
ದುಡಿದವರಲ್ಲಿ ಈ ಮುಂದಿನ ಹೆಸರುಗಳು ಸರಣೇಯ್‌ವಾಗಿವೆ. ಕರ್ನಾಟಕದ ಪಂಡ 
ದಾದಾಬಾಯಿ, ಮಹಾರಾಷ್ಟದ ರಮಾಬಾಯಿ ರಾನಡೆ (ಎಂ. ಜಿ. ರ್ಯಾನಡೆಯವರ 
ಪತ್ನಿ. ಭಾರತದ ಮೊದಲ ಶಿಕ್ಷಕಿ ಜ್ಯೋತಿ ಬಾ ಫುಲೆ ಬಂಗಾಳಿ ಬರಹಗಾರ್ತಿ ತೋರುದತ್‌, 
ಸ್ತ್ರೀಯರ ರಾಜಕೀಯ ನೇತಾರಥಾಗಿ ಆತ್ಮ ವಿಶ್ವಾಸ ಮೂಡಿಸಿದ ಕಮಲಾಬಾಯಿ 
ಚಟ್ಟೋಪಾಧ್ಯಾಯ, ಠಾಗೂರ್‌ ಕುಟುಯದ ಕೆದಂಬರಿಕಾರ್ತಿ ಸ ಸ್ವರ್ಣ ಕುಮಾರಿ ದೇವಿ, 
ಗಾಂದೇಜಯರಿ ಅನುಯಾಯಿ ರಾಜಕುಮಾರಿ ಅಮೃ ತ್ಕೌರ್‌, “ಹೋಂರೂಲ್‌” 
ಚಳುವಳಿಯ ಜನಿ ಬೆಸೆಂಟ್‌ ಬಹಳ ಮುಖ್ಯರು. 


ಮಹಿಳೆಯರ ಜಾಗೃತಿ ಹಾಗೂ ಪ್ರಗತಿಗಾಗಿ ಹಲವಾರು ಮಹಿಳಾ ಸಂಘಟನೆಗಳು 
ಬ್ರಿಟಿಷರ ಕಾಲದಲ್ಲಿ ಮಹತ್ವದ ಪಾತ್ರ ವಔಸಿದವು. ಅವುಗಳಂದರೆ; 


1. “ಆರ್ಯ ಮಹಿಳಾ ಸಮಾಜ” ಮತ್ತು “ಶಾರದ ಸದನ” - 1887, 

2. “ಭಾರತ ಮಹಿಳಾ ಪರಿಷತ್‌”- 1904, 

3. “ಭಾರತ ಸ್ತೀ ಮಹಾಮಂಡಲ”- 1910, 

4. “ಪ್ಟೀಯರ ಭಾರತೀಯ ಸಂಘ”- 1917 

5. “ಅಖಿಲ ಭಾರತೀಯ ಮಹಿಳಾ ಪರಿಷತ್‌”- 1927 

6. “ಕಸ್ತೂರಬಾ ಗಾಂಧೀ ರಾಷ್ಟ್ರೀಯ ಸ್ನಾರಕ ಪ್ರತಿಷ್ಠಾನ”- ಇವು ಮುಖ್ಯವಾದುವು. 


ಮೇಲಿನ ಸಂಘಟನೆಗಳು ಮಹಿಳೆಯರ ಶಿಕ್ಷಣ, ಉದ್ಯೋಗ ಮತ್ತು ಸಾರ್ವಜನಿಕ 
ಭಾಗವಹಿಸುವಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದವು. 


ಉದ್ಯೂ ೀಗಗಳಕ್ಷ ಕ್ಷೇತ್ರದ ಲ್ಲಿ ಯರು 


19 ನೇ ಶತಮಾನದಲ್ಲಿ ಅಂತ್ಸದ ವೇಳೆಗೆ ಶಿಕ್ಷಿತಸ್ತೀಯರು ಕುಟುಂಬದ ಹೊರಗಿನ 
ಉದ್ಯೋಗಗಳ ಕ್ಷೇತ್ರಕ್ಕೆ ಮೊಟ್ಟ ಲ ಬಾರಿಗೆ ಕಸೌೊದರು. 1882 ರ ಶಿಕ್ಷಣ 
ಆಯೋಗವು ಮೆಹಿಳು ಅಧಾಪಕಿಯರನು ಸಿ ಷ್ಠಿಸಲು ಮಹಿಳಾ ತರಬೇತಿ ಸಂಸ್ಥೆಗಳನ್ನು 
ಆರಂಭಿಸಲು ಶಿಫಾರಸ್ಸು ಮಾಡಿತ್ತು. ಅಂತಹ ಸ ಸಂಸ್ಥೆಗಳ ಸ್ಥಾಪನೆಯೊಂದಿಗೆ ಹಲವಾರರ 

ಸ್ತ್ರೀಯರು (ಬಾಲ ವಿಧವೆಯರೂ ಕೂಡ) ಅಧ್ಯಾಪಕ ವ್ಯಕ್ತಿ ವೃತ್ತಿಗೆ ಸೇರಿಕೊಂಡರು. ಕಾಲಕ್ರಮೇಣ 
ಶಿಕ್ಷಿತ ಸ್ತ್ರೀಯರು ಆಸ್ಪತ್ರೆಗಳಲ್ಲಿ ದಾದಿಯರಾಗಿ (ಅಪರೂಪಕ್ಕಾದರೂ ವೈದ್ಯರಾಗಿ) ಕಾರ್ಹಾನೆ 
ಕಛೇಕೆಗಳಲ್ಲಿ ಲೆಕ್ಕಿಗರಾಗಿ, ಕಾರಕಾನರುಗಳಾಗಿ, ಬೆರಳಚುದಾರರಾಗಿ, 
ಶಾಲಾಕಾಲೇಜಸೆಗಳಲ್ಲಿ ಶಿಕ್ಷಕಿಯರಾಗಿ, ಕೈ ಗಾರೀಕೋದಧಮದಲ್ಲಿ ಉದ್ಯೋಗಿಗಳಾಗಿ ಮತ್ತು 

ನಾನಾ ತೆರನಾದ ವೃತ್ತಿಗಳಲ್ಲಿ ದುಡಿಯತೊಡ ಗಿದರು. ಇದ ರಿಂದ ಸ್ತೀಯರ ಆರ್ಥಿಕ 
ಸ್ವಾವಲಂಬನೆಯ ಯುಗ: ಮಂದಗತಿಯಲ್ಲಿ ಆರಂಭವಾದಂತಾಯಿತು. 


ಸ್ನಾತಂತ್ರ ಸಂಗ್ರಾಮದಲ್ಲಿ ಸ್ತ್ರೀಯರ ಸಹಭಾಗಿತ್ತ 
ವ ಲೆ ಓಟ ಣೌ ವೆ 


ಸಾತಂತ್ರ ಸಂಗ್ರಾಮದಲ್ಲಿ ಬ್ರಿಟೀಷರ ವಿರುದ್ಧ ರಾನಿಯ ರಾಣಿ ಲಕ್ಷ್ಮೀಬಾಯಿ ಮತ್ತು 
ಕರ್ನಾಟಕೆದ ಕ್ರೊರಿನ ರಾಣಿ ಚೆನಮ್ಮ ಮುಂತಾದವರು ನೆಡೆಸಿದ ಸಶಸ್ತ್ರ ಹೋರಾಟಗಳು" 
ಇತಿಹಾಸ ಪ್ರಸಿದ್ಧವಾಗಿವೆ. ಆದರೆ ಸತ್ವ ಹೋರಾಟದಲ್ಲಿ ಸಾಮಾನ್ಯ ಸ್ತೀಯರ ಸಮರ್ಥ 
ಸಹಭಾಗಿಕ ಲಭಿಸುವಂತೆ ಮಾಡಿದೆ ಸಾದನೆ ಗಾಂಧೀಜಿಯವರದುಕ ಗಾಂಧೀಜಿಯವರ 
ನೇತೃತ್ತದಕೆ ನಡೆದ ಸತ್ಯಾಗ್ರಹಗಳಲ್ಲಿ ಮೆರವಣಿಗೆಗಳಲ್ಲಿ, ಪ್ರತಿಭಟನಾ ಸಭೆಗಳಲ್ಲಿ, ಧರಣಿ 


ಲವ ಇ 


ಸತ್ಯಾಗ್ರಹಗಳಲ್ಲಿ ಮಹಿಳೆಯರು ಬಹುದೊಡ್ಡ ಸಂಖ್ಯೆಯಲ್ಲಿ ಭಾಗಿಗಳಾಗುತ್ತಿದ್ದರು. 1930 ರಲ್ಲಿ 
ಅವರು ನಡೆಸಿದ “ಉಪ್ಪಿನ ಸತ್ನಾಗ್ರಹ” (ಸುಮಾರು17,000 ಮಂದಿ) ದಲ್ಲೆ' 1942ರ “ಕ್ವಿಟ್‌ 
ಇಂಡಿಯಾ” ಆಂದೋಲನದಲ್ಲಿ “ಸೇವಾದಳ ಶಿಬಿರಗಳಲ್ಲಿ ಸಹಸ್ರಾರು ಮಂದಿಸ್ತೀಯೆರೂ 
ಭಾಗವಹಿಸಿ ಬಂಧಿತರಾಗಿದ್ದರು. 


“ಸ್ತೀಯರ ಭಾರತೀಯ ಸಂಘದ ಸಂಸ್ಥಾಪಕಿಯರಲ್ಲಿ ಓರ್ವರಾದ ಶ್ರೀಮತಿ 
ಆನಿಬೆಸೆಂಟ್‌ “ಹೋಂ ರೂಲ್‌ ಚಳುವಳಿ”ಯನ್ನ್‌ಿ ಹೂಡಿ ಬಂಧಿತರಾದಾಗ ೬ ಅವರ 
ುಗಡೆಗಾಗಿ ಭಾರತೀಯ ಮಹಿಳೆಯರು ಮೆರವಣಿಗೆಯಲ್ಲಿ ದೇವಾಸ್ಥಾನಗಳಿಗೆ ಹೋಗಿ 

ಪ್ರಾರ್ಥನೆ ಸಲ್ಲಿಸಿದ್ದರು. ಸಾರ್ವಜನಿಕ ಉದ್ದೇಶವೊಂದರ ಹಿನ್ನೆಲೆಯಲ್ಲಿ ಸ್ತ್ರೀಯರು 
ಸಾಮೂಹಿಕವಾಗಿ ಬೀದಿಗಿಳಿದ ಮೊಟ್ಟಮೊದಲನೆಯ ಪ್ರಕರಣವದು. “ಸ್ತ್ರೀಯರು 
ಭಾಗಿಗಳಾಗುತ್ತಿದ್ದರಿಂದಲೇ " ಹೋಂ ರೂಲ್‌ ಚಳುವಳಿಯು ಮೊದಲೆಗಿಂತ ಹತ್ತರಷ್ಟು 
ಬಲವಾಗಿದೆ” ಎಂದು 1917ರ ಕಾಂಗ್ರೆಸ್‌ ಅಧಿವೇಶನದಲ್ಲಿ (ಕಲ್ಕತ್ತಾ) ಅಧ್ಯಕ್ಷೀಯ ಭಾಷಣ 
ಮಾಡುತ್ತಾ ಆನಿಬೆಸೆಂಟ್‌ ಸ ಸಾರಿ ಹೇಳಿದ್ದರು. 


ಬ್ರಿಟೀಷರ ವಿರುದ್ಧದ ಸಾತಂತ್ಯಾಂದೋಲನದಲ್ಲಿ ಶ್ರೀಮತಿ ಸರೋಜಿನಿ ನಾಯ್ಡು, 
ಕಮಲಾದೇವಿ ಚಟ್ಟೋಪಾಧ್ಯಾ , ವಿಜಯಲಕೀ ಪಂಡಿತ್‌, ಲೀಲಾದೇವಿ ಮುನಿ” 

ವೈ ಯಲೆಟ್‌ ಆಳ್ತ ಮೌಚಿನ್‌ ಟೇಲ್‌, ಸುಶೀಲಾ ನಾಯರ್‌, ಶ್ರೀಮತಿ ಅವಂತಿಕಾ 
ಬಾಯಿ ಗೋಖೆಲೆ, ದುರ್ಗಾಬಾಯಿ, ಶ್ರೀಮತಿ ವೇದಾಂತ, ಕಮಲಮ ಸತ್ಯವತಿ-ಮುಂತಾದ 
ಅದೆಷ್ಟೋ ಮಹಿಳಾ ನಾಯಕಿಯರು ಭಾಗವಹಿಸಿ ಮಹಿಳೆಯರಿಗೆ ಪೇರಔ ನೀಡಿದ್ದಾರೆ. 
ಕರ್ನಲ್‌" ಲಕ್ಷೀ ಎಂಬುವರಂತೂ ಸುಬಾಷ್‌ಚಂದ್ರ ಭೋಸ್‌ರವರ “ಭಾರತ ರಾಷ್ಟ್ರೀಯ 
ಸೈನ್ಯದ ಮಹಳಾ ಘಟಕವೊಂದನ್ನು ಸಂಘಟಿಸಿದ್ದರು. 


ಆ ಸಮಾನತೆಯಲ್ಲಿ ಸಾಮಾಜಿಕ ಶಾಸನಗಳಪ್ರಭಾವ 


ಭಾರತದ ಸಾಮಾಜಿಕ ಹಾಗೂ ಧಾರ್ಮಿಕ ವಿಚಾರಗಳಲ್ಲಿ ಯಾವುದೇ ಹಸ್ತಕ್ಷೇಪ 
ನಡೆಸದೆ ಕೇವಲ ತಮ ರಾಜಕೀಯ ಪ್ರಭುತ್ವವನ್ನು ಉಳಿಸಿಕೊಳ್ಳಲು ಅಗತ್ತವಿದ್ದಷು ' 
ಕಾನೂನು ಕಾಯ್ದೆಗೆಳನ್ನು ಮಾತ್ರಕ್ಕೆ ೈಗೊಳ್ಳ್‌ವುಡು ಬ್ರಿ ಬ್ರಿಟೀಷ್‌ ಆಳರಸರ ಅಪ್ರಕಟಿತ 
ಧೋರ ಣೆಯಾಗಿತ್ತೆ. ಔದರೂ ಕೆಲಾ ಸಮಾಜಿಕ ೭ ವಿಚಾರಗಳಲ್ಲಿ ಸಳೀಯರ ಒತ್ತಾಯ 
ಹಾಗೂ ಆಗ್ರ ಹಗಳೆಗೆ ಮಣಿದು ಕೆಲವು ಸಾಮಾಜಿಕ ಶಾಸನಗಳನ್ನು “ರಿಗೆ ತಂದರು. 


ಸತಿ ಪದ್ದತಿ, ವಿವಾಹದ ವಯಸ್ಸು, ಪುನರ್ವಿವಾಹ, ವಿವಾಹದಲ್ಲಿ ಸಂಗಾತಿಗಳ 
ಆಯ್ಕೆಯ ಸ್ವಾತಂತ್ರ್ಯ ಅಂತರ್ಜಾತೀಯ ವಿವಾಹ, ವಿವಾಹದ ರೂಪ, ವಿವಾಹ ವಿಚ್ಛೇದ ನ, 
ವಿವಾಹವೊಂದರಲ್ಲಿ ಭಾಗಿಗಳಾಗಿರುವ ಸಂಗಾತಿಗಳ ಸಂಖ್ಯೆ ವಿಧವಾ ಪುನರ್ವಿವಾಹ- ಇವೇ 
ಮುಂತಾದ ವಿಷಯಗಳನ್ನು ಒಳಗೊಂಡಿವೆ. 


ವಿವಾಹಕ್ಕೆ ಸಂಬಂದ ಪಟ್ಟ ಕಾನೂನುಗಳು 


1. 1829 ರ “ಸತಿ ನಿಷೇಧ ಕಾಯ್ದೆ 
2. 1856 ರ “ವಿಧವಾ ಪುನರ್ವಿವಾಹ ಕಾಯ್ದೆ” 
3. 1872 ರ ನಾಗರೀಕ ವಿವಾಹ ಕಾಯ್ದೆ 


4. 1929 ರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇತ್ಯಾದಿ. 
ಆಸಿ ಹಾಗೂ ಉದ್ಯೋಗಕ್ಕೆ ಸಂಬಂಧಿಸಿದ ಕಾನೂನುಗಳು 


1. ವಿವಾಹಿತ ಸ್ತ್ರೀಯರ ಆಸ್ತಿಯ ಕಾಯ್ದೆ 1874 
2. ಹಿಂದೂ ಮಹಿಳೆಯರ ಆಸ್ತಿ ಹಕ್ಕಿನ ಶಾಸನ- 1939. 


ಒಟು 19 ಮತ್ತು 20 ನೇ ಶತಮಾನದಲ್ಲಿ ಭಾರತೀಯ ಮಹಿಳೆಯರ 
ಸ್ಥಾನಮಾನೆದಲ್ಲಿ ಉಂಟಾದ ಬದಲಾವಣೆಗಳನ್ನು ಕೆಳಕಂಡಂತೆ ಸಾರಾಂಶ ರೂಪದಲ್ಲಿ 
ವಿಶೆರಿಸಬಹುದು. 


ಬ್ರಿಟೀಷರು ಭಾರತಕ್ಕೆ ಬಂದ ಮೇಲೈಸ್ರೀಯರ ಜೀವನದ ಮೇಲೆ ಪರಿಣಾಮ 
ಬೀರುವ ಅವರ ಸ್ಥಾನಮಾನಗಳನ್ನು ಉತ್ತಮಹಡಿಸುವಂತಹ ಕೆಲವು ಕಾನೂನುಗಳು ಜಾರಿಗೆ 
ಬಂದವು. ಇಂಗ್ಲಿಷ್‌ ಶಕ್ಷಣ ಪಡೆದ ಮಹಾತ ಗಾಂಧೀಜಿ, ರಾಜಾರಾಂ ಮೋಹನ್‌ರಾಯ್‌, 
ಕೇಶವಚಂದ ದ್ರ ವಿದ್ಯಾಸಾಗರ, ಡಾ. ಬಿ. ಆರ್‌. ಅಂಬೇಡರ್‌, ಪಂಡಿತೆ ರಮಾಬಾಯಿ, 
ಮಹಾದೇವ ಗೋವಿಂದ ರ್ಯಾನಡೆ ಮೊದಲಾದಷೆರು ಮಹಿಳೆಯರ ಸ್ಥಾನಮಾನ ಕುರಿತು 
ಚಿಂತಿಸಿದರು. ಬ್ರಿಟೀಷ್‌ ಸರ್ಕಾರದ ಮೇಲೆ ಒತ್ತಡ ತಂದು ಮಹಿಳಾ ಪರವಾದ 
ಕಾನೂನುಗಳನ್ನು ಜಾರಿಗೆ ತರಲು ಶ್ರಮಿಸಿದರು. 


ಮಹಾತ ಜೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಮಹಿಳೆಯರ 
ಶಿಕ್ಷಣ ಕ್ಷೇತ್ರಕ್ಕೆ ನೇಡಿದ ಕೊಡುಗೆ ಭಾರತದ ಇತಿಹಾಸವು ಮರೆಯುವಂತಿಲ್ಲ. ಪ ಪಾಶ್ಚಿಮಾತ್ಯ 
ಶಿಕ್ಷಣ, ಚಿಂತನೆ, ಬ್ರಿಟೀಷ್‌ ಆಡಳಿತಗಾರರ ಬೆಂಬಲದಿಂದಾಗಿ ಮಹಿಳೆಯರ ಪರಮೆಗಿ 
ಅನೇಕ ಶಾಸನಗಳು ಜಾರಿಗೆ ಬಂದವು. ಭಾರತದಲ್ಲಿ ಸತಿ ಪದತಿಯು ಅತ್ತಂತ 
ಅಮಾನುಷವಾಗಿತ್ತು. ಸತಿ ಪದ್ಧತಿ ಎಂದರೆ ಗಂಡ ಸತ್ತ ನಂತರೆ ಮಹಿಳೆಯೆ ಗಂಡನ 
ಜೊತೆಯಲ್ಲಿಯೇ" ಜೀವಂತವಾಗಿ ಚಿತೆ ಏರಿ ದೇಹತ್ಯಾಗ ಮಾಡುವುದು. ಅದ ನ್ನು ನಿಷೇಧಿಸಿ 
ಸತಿ ನಿಷೇಧ ಕಾಯ್ದೆಯು ಜಾರಿಗೆ ಬಂದಿತು. 


ಬ್ರಿಟೀಷರು ಪುರುಷರು ಮತ್ತು ಸ್ತ್ರೀಯರಿಗೆ ಸಮಾನವಾದ ಶಿಕ್ಷಣ ಹಕ್ಕನ್ನು 
ನೀಡಿದರು. ದೇಶದ ವಿವಿಧ ಭಾಗಗಳಲ್ಲಿ ಮಹಿಳೆಯರಿಗಾಗಿ ಶಾಲಾಕಾಲೇಜು ಳನ್ನು 


ತೆರೆಯಲಾಯಿತು. ಇದರಿಂದ ಮಹಿಳೆಯರು ಶಿಕ್ಷಣವನ್ನು ಪಡೆದು ಸಾರ್ವಜನಿಕ 
ಜೀವನದಲ್ಲಿ ಪಾಲ್ಗೊಳುವಂತಾಯಿತು. ಒಂದು ಕೇತಿಯೆಲ್ಲಿ ಸ್ಥಗಿತಗೊಂಡಿದ್ದ ಮಹಿಳೆಯರ 
ಸ್ಥಾನಮಾನವು ಚಲನೆಶೀಲವಾಯಿತು. 


ಇದೇ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ ಭಾರತೀಯರು ಹೋರಾಟವನ್ನು 
ಆರಂಭಿಸಿದರು. ಗಾಂಧೀಜಿಯವರ ನಿರಂತರ ಪ್ರಯತ್ನದ ಫಲವಾಗಿ ಲಕ್ಷಾಂತರ" 
ಮಹಿಳೆಯರು ಸ್ವಾತಂತ್ರದ ಆಂದೋಲನದಲ್ಲಿ 'ಭಾಗವೆಹಿಸಿದರು. ಇದರೆಂದ ಮಹಿಳೆಯರು 
ತಮ್ಮ ಮನೆಯ ಚೌಕಟ್ಟೆನ್ನು ತೊರೆದು ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚು ಹೆಚ್ಚಾಗಿ 
ಕಾಟೆಸಲಾರಂಭಿಸಿದರರೆ. ರಾಜಕೀಯ, ಸಾಮಾಜಿಕ ಮೆತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ 
ಮಹಿಳೆಯರ ಪಾತ್ರ ಹೆಚ್ಚಾಯಿತು. 


ವಿ3 ಸಾತಂತ್ರಾನಂತರದಲ್ಲಿ: ಮಹಿಳಾ ಚಳುವಳಿ 


ಸತಂತ ತ್ರ ಭಾರತದಲ್ಲಿಸ್ತೀಯರ ಸಾನಮಾನ ಬಹಳಷ್ಟು ಸುಧಾರಿಸಿದೆ. ಪ್ರೀಯರು 

ಇಂದು ನಿಮಾನತೆಯತ್ತ ಸಾಗಿದ್ದಾರೆ. ಇಲ್ಲೆ ಸಂಭವಿಸಿದ ರಾಓಕೀಯ ಹಾಗೂ ಸಾಂಸ್ಕೃತಿಕ 
ಬದಲಾವಣೆಗಳ ಪರಿಣಾಮವಾಗಿ ಸ್ತ್ರೀಯರಿಗೆ ಶಿಕ್ಷಣ ಉದ್ಯೋಗ ಹಾಗೂ ರಾಜಕೀಯ 
ಕ್ಷೇತ್ರಗಳಲ್ಲಿ ಸಮಾನಾವಕಾಶಗಳು ಲಭಿಸತೊಡಗಿವೆ. ಸ್ತ್ರೀಯರಲ್ಲಿ ಉಂಟಾದ ಜಾಗೃತಿಯಿಂದ 
ಸಲ್ಪ ಮಟ್ಟಿಗೆ ಸ್ತ್ರೀಯರ ಶೋಷಣೆ ಕಡಿಮೆಯಾಗಿದೆ. ಇದಕ್ಕೆ ಪೂರಕವಾಗಿ ಎಂಬಂತೆ ಕೆಲವು 
ನಿಹಲಾನಿ ೦ಘಟನೆಗಳೂ ಅಲ್ಲಲ್ಲಿ ಕಾರ್ಯಾಚರಣೆ ಆರಂಭಿಸಿದವು. ಸರ್ಕಾರದ ಕಡೆಯಿಂದ 
ಪ್ರೀಯರ ಒಟ್ಟು ಪಾತ್ರ ಹಾಗೂ ಪರಿಸಿತಿ ಕುರಿತಾಗಿ ರಾಷ್ಟ್ರೀಯ ನೀತಿಯನ್ನು ರೂಪಿಸುವ, 
ಸಂಶೋಧನೆಗಳನ್ನು ಕೈ ಗೊಳ್ಳುವ, “ಮೆಹಿಳಾ ಅಧಯನೆ ಕೇಂದ್ರ” ಗಳನ್ನು ಸ್ಥಾಪಿಸುವ, 
“ಮಹಿಳಾ ಆಯೋಗವನ್ನು ರಚಿಸುವ ಪ್ರಯತ್ನಗಳೂ ನಡೆದವು. 19% ರಕ್ಷೆ ಆಚರಿಸಲಾದ 
“ಅಂತರಾಷ್ಟ್ರೀಯ ಮಹಿಳಾ ವರ್ಷ”ದ ಕಾರ್ಯಕ್ರಮಗಳು ಹಾಗೂ ಯುನೆಸ್ಕೊ 
ವತಿಯಿಂದ ಕೈಗೊಳ್ಳಲಾದ ಹಲವಾರು ಚಟುವಟಿಕೆಗಳು ಸ್ತೀಯರ ಅಂತಸ್ತು*ಪಾತ್ರ ಹಾಗೂ 
ಸಮಸ್ಯೆಗಳ ಕುರಿತಾಗಿ ವಿಶೇಷ ಅರಿವನು ಮೂಡಿಸಿದವು. ಸತಂತ ಭಾರತದಲ್ಲಿ ಬದಲಾಗುತ್ತಾ 
ಹೊರಟಿರುವ ಸ್ತ್ರೀಯರ ಸ್ಥಾನ-ಮಾನವನ್ನು ಈ ಹಿನ್ನೆಲೆಯೆಲ್ಲಿಯೇ 

ಅಧೆ ೈಸಿಕೊಳ್ಳಬೇಕಾಗುವುದೆ. 


ಭಾರತವು ಸ್ವತಂತ್ರ ಗೊಂಡ ಸಂದರ್ಭದಲ್ಲಿದ್ದ ಸ್ತೀಯರ ಸ್ಥಾನಮಾನವು 
ಸಾತಂತ್ರೋತ್ಸರದ ಅವಧಿಯಲ್ಲಿ, ಸುಧಾರಿಸುತ್ತಿರುತ್ತೆದು ಕಂಡುಬಂದಿದೆ. ಇದನ್ನು 
ಮಳೆ ಸಾಮಾಜಿಕ ಜೀವನಕೆ ಸಂಬಂಧಿಸಿದ 0ತೆ ಶಾಸನಗಳು, ಸಕ್ಷಣ, ಆರ್ಥಕತೆ 
ಅಥವಾ ಉದ್ಯೋಗ ಹಾಗೂ ರಾಜಕೇಯ ಸ್ಥಾನಮಾನದ ಮೂಲಕ ಅರ್ಥ 
ಮಾಡಿಕೊಳ್ಳುವುದು. 


1. ಸಂವಿಧಾನ ಹಾಗೂ ಸ್ತ್ರೀಯರ ಸ್ಥಾನಮಾನ 


ಸಂವಿಧಾನದಲ್ಲಿ ಸಮಾನತೆ: ಸತಂತ್ರ ಭಾರತದ ಸಂವಿಧಾನವು ಲಿಂಗತಾರತಮ 
ಮಾಡದೆ ಸ್ತ್ರೀಯರಿಗೂ ಕೂಡ ಪುರರಷರೆಗೆ ಸಮಾನವಾದ ವೈಯಕ್ತಿಕ ಸ ಸ್ವಾತಂತ್ರ್ಯ 
ತವಕ ಮ ಹಕುಗಳು, ವಿಚಾರ ಸ್ವಾತಂತ್ರ ಧಾರ್ಮಿಕ, ವೈ ಶಾಹಿಕೆ ರಾಔಕೀಯ, 
ಸಾಂಸ್ಸತಿಕ, ಶಕ್ಷಣ? ಸ್ವಾತಂತ್ರ್ಯ ಹೀಗೆ ಮಾ ಬಗೆಯ ಸ್ವಾತಂತ್ರ ನು ನೀಡುವುದು. ಸಮಸಿ 
ಸಂಕಡಗಳಿಗೆಸಂವಿಧಾರಿಕ ಪರಿಹಾರಗಳನು ಕಂಡುಕೊಳುವ ಹೆಳಿಗಳನು ಅದು. 5 
ನೀಡೌವುದು. “ವಯಸ್ಕ ಮತದಾನದ ಹಕ್ಕನ್ನು” ಸ್ತ್ರೀಯರಿಗೂ ನೇಡಿದೆ"ಅವರನ್ನು 
ಯಾವುದೇ ದೃಷ್ಟಿಯಿಕೆದ “ದ್ವಿತೀಯ ದಯ ಪ್ರಜೆ”ಗಳನ್ನಾಗಿ ಮಾಡಿಲ್ಲ. 


ಸಾಮಾಜಿಕ ಶಾಸನಗಳು: ಬ್ರಿಟಿಷರ ಕಾಲದಲ್ಲಿ ಸ್ತೀಯರ ಹಿತದ ಷ್ಠಿಯಿಂದ ಕೈಗೊಳ್ಳಲಾಗಿದ್ದ 
ಕೆಲವು ಸಾಮಾಜಿಕ ಶಾಸನಗಳನ್ನು ತಿದ್ದುಪಡಿ ಮಾಡುವುದರ ಜೊತಿಗೆ ಅದೇ “ಉದ್ದೇಶದಿಂದ 
ಸ್ವಾತಂತ್ರ್ಯ ಬಂದ ಮೇಲೆ ಹೊಸ ಕಾನೂನುಗಳನ್ನು ಜಾರಿ ಮಾಡಲಾಗಿದೆ. 


1. ಹಿಂದೂ ವಿವಾಹ ಕಾಯೆ; ಈ ಶಾಸನವು ಬಹುಪತಿತ್ತ ಬಹುಪತಿತ್ರ ದಿಪತಿತ್ತ್ರ ಮತು 
ಬಾಲ ವಿವಾಹದ ಆಚರಣೆಗಳನ್ನು ನಿಷೇದಿಸುವುದತೆ `ಹಾಗೂಸ್ತಿಉಯಿಗಳೌಚ್ಚೀದ ನದ 
ಹಾಸೊ ಪುನರ್ವಿವಾಹವ ನೀಡುವುದು. ಪ್ಲೀ-ಪುರುಷ ಸಮಾನತೆಗೆ ಈ ಶಾಸನವು 
ಪೂರಕವಾಗಿದೆ. 


2. ಹಿಂದೂ ಉತ್ತರಾಧಿಕಾರ ಕಾಯೆ; ಇದು ಪಿತ್ರಾರ್ಜಿತ ಆಸ್ತಿಯಲ್ಲಿಸ್ತೀಯರಿಗೂ 
ಉತ್ತರಾಧಿಕಾರದ ಹಕ್ಕು ನೀಡುಪ್ರೆದು. 


3. ಹಿಂದು ದತ್ತು ಮತ್ತು ಜೀವನಾಂಶ ಕಾಯೆ; ಈ ಕಾಯ್ದೆಯು ದತ್ತು ಮಕ್ಕಳನು 
ಪಡೆಯುವ ಹಕನು ಮತು ಗಂಡನಿಂದ ಕೆರಾಕರಣೆಗೊಂಡ ಅಥವಾ ಪೆರಿತ್ಯಕ್ಷಳಾದ 
ಪತ್ನಿಗೆ ಆತನಿಂದ ಜೀವನಾಂಶ ಪಡೆಯುವ ಹಕ್ಕನ್ನು ನೀಡುತ್ತದೆ. 


4. ವಿಶೇಷ ವಿವಾಹ ಕಾಯ್ದೆ ಅಂತರ್ಜಾತೀಯ ವಿವಾಹ, ಪ್ರೇಮ ವಿವಾಹ ಹಾಗೂ 
ವಿವಾಹದ ನೋಂದಣಿ- 'ಔತ್ಪಾದಿಗಳಿಗೆ ಅವಕಾಶವೀಯುವ ಈ ಕಾಯೆಯು ವೈ ವಾಹಿಕ 
ವಿಚಾರಗಳಲ್ಲಿ ಪುರುಷರಿಗೆ ಸಮಾನವಾದ ಹಕ್ಕುಗಳನ್ನು ಸ್ತ್ರೀಯರಿಗೂ ನೀಡುವುದು. 


5. ವರದಕ್ಷಿಣೆ ನಿಷೇಧ ಕಾಯ್ದೆ ಈ ಕಾಯ್ದೆಯಂತೆ ಸ್ತ್ರೀಯರ ಶೋಷಣೆಗೆ ಕಾರಣವಾದ 
ವರದಕ್ಷಿಣಾ ಪಿಡುಗನ್ನು ನಿಷೇಧಿಸಲಾಗಿದೆ. 


6. ಕನ್ಯೆಯರ ಮತ್ತು ಮಹಿಳೆಯರ ಅನೈತಿಕ ವ್ಯವಹಾರ ಪ್ರತಿಬಂಧಕ ಕಾಯ್ದೆ ಸ್ತೀಯರ 
ಅಪಹರಣ ಮತ್ತು ವೇಶ್ಯಾವೃತ್ತಿಗೆ ಅವೆರನ್ನೌನೂಕುವುದನ್ನು ತಡೆಗಟ್ಟಲು" ಬವ 
ಕೈಗೊಳ್ಳಲಾಗಿದೆ. 


ಟ್‌ ಗರ್ಭನಿವಾರಣಾ ಕಾಯ್ದೆ ಭ್ರೂಣ ಹತ್ಯೆಯನ್ನು ತಡೆಗಟ್ಟಲು ಜಾರಿಗೆ 


ನ 


8. ಅಪರಾಧ ಕಾನೂನು ತಿದ್ದುಪಡಿ ಕಾಯ್ದೆ ಸ್ತ್ರೀಯರ ಮೇಲಾಗುವ ಅತ್ಯಾಚಾರ- 
ಅನಾಚಾರಗಳನ್ನು ತಡೆಗಟ್ಟುವುದು. 


9. ಕುಟುಂಬ ನ್ಯಾಯಾಲಯ ಕಾಯ್ದೆ ಕೌಟುಂಬಿಕ ವಿಚಾರಗಳಲ್ಲಿ ವಿವಾದಗಳಲ್ಲಿ 
ಪ್ರೀಯರಿಗೆ ನ್ಯಾಯವೊದಗಿಸಲು ಕೌರ್ಯಗತಗೊಳಿಸಲಾಗಿದೆ. 


ಸ್ವಾತಂತ್ರ್ಯಾನಂತರ ಬಾಬಾಸಾಹೇಬ್‌ ಅಂಬೇಡರರಿಂದ ರೂಪುಗೊಂಡ ಭಾರತೀಯ 
ಸನವಿಧಾನದ ಪ್ರಸ್ತಾವನೆಯಲ್ಲಿಯೇ ಮಹಿಳೆಯರಿಗೆ ಸಮಾನತೆಯನ್ನು ನೀಡಲಾಗಿದೆ. 
ಅನೇಕ ಪ್ರಮುಖ `ಕಾಯಿದೆಗಳನು ಜಾರಿಗೆ ತಂದು ಮಹಿಳೆಯರ ಹಿತಾಸಕ್ತಿಯನ್ನು 
ರಕ್ಷಿಸಲಾಗಿದೆ. 1961 ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. 1984 
ರ “ಕೌಟುಂಬಿಕ ನ್ಯಾಯಾಲಯದ ಕಾನೂನಿನ ಅಡಿಯೆಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ 
ಯಾವುದೇ ಘರ್ಷಣೆಗಳನ್ನು ಕೂಡಲೇ ಬಗೆಹರಿಸುವಂತೆ ಸೂಚಿಸಲಾಗೆದೆ. ಭಾರತೀಯ 
ಮಹಿಳೆಯರು ಪಾರ್ಲಿಮೆಂಟ್‌ ಮತ್ತು ರಾಜ ವಿಧಾನಸಭೆಗಳಲ್ಲಿ 
ಕಾಣಿಸಿಕೊಳ್ಳಲಾರಂಭಿಸಿದರು. ಶ್ರಿ ಶ್ರೀಮತಿ ಇಂದಿರಾಗಾಂಧೀಯವರು ಪ ಪ್ರಧಾನಮಂತ್ರಿಯಾಗಿ 
ಕಾರ್ಯನಿರ್ಶಿ& ಹಿಸಿದರೆ, ಮಾಯಾವತಿ, ಜಯಲಲಿತಾ ಮೊದಲಾದವರು 
ಮುಖ್ಯಮಂತ್ರಿಗಳಾಗಿ, ಪಕ್ಷದ ನಾಯಕಿಯರಾಗಿ ಗಮನ ಸೆಳೆದಿದ್ದಾರೆ. 


ಹೀಗೆ ಕಾಲದಿಂದ ಕಾಲಕ್ಕೆ ಭಾರತೀಯ ಮಹಿಳೆಯ ಸ್ಥಾನಮಾನವು ವಿವಿಧ 
ನೆಲೆಗಟ್ಟಿನಲ್ಲಿ ಬದಲಾಗುತ್ತಾ ಬರೆದಿರುವುದನ್ನು ಗುರುತಿಸಬಹರೆದಾಗಿದೆ. ಆದರೂ ಸಹ 
ಮಹಿಳೆಯರು ಪುರುಷರ ಜತೆ ಸಮಾನರು ನಿಂದು ಪರಿಗಣಿಸುವ ಕನಸು ನನಸಾಗಿಲ್ಲ. ದಿನೇ 
ದಿನೇ ಹೆಚ್ಚಾಗುತ್ತಿರುವ ಮಹಿಳಾ ದೌರ್ಜನದಂತಹ ಪ್ರಕರಣಗಳು ಭಾರತೀಯ 
ಸಮಾಜದಲ್ಲಿನ ಮಹಿಳೆಯರ ಸ್ಥಿತಿಗತಿಗಳನ್ನು ಮರುಚಿಂತಿಸುವಂತೆ ಮಾಡಿದೆ. 


5.4 ಮಹಿಳಾ ಸಬಲೀಕರಣದ ಅರ್ಥ ಮತ್ತು ಕಾರಣವಾಗುತ್ತಿರುವ ಅಂಶಗಳು (2001) 


ಸಮಾಜದಲ್ಲಿ ನಿರಂತರವಾಗಿ ಮಹಿಳೆಯರನ್ನು ದುರ್ಬಲರು, ಅಬಲೆಯರು, 
ಅವಲಂಬಿತರು ಎಂದು ಪರಿಗಣಿಸಲಾಗಿತಲದೆ ದಿತಿಕೆಯ ದರ್ಜೆಪ ಪ್ರ ಜೆಗಳು ಎಂಬಂತೆಯೇ 
ಅವರನ್ನು ನೋಡಿಕೊಳ್ಳಲಾಯಿತು. ಕಾಲಾನಂತೆರ ಅಂದರೆ 20 ನೇ ಶತಮಾನದ ನಂತರ 
ಮಹಿಳೆಯರ ಬಗೆಗಿನ ದ ಷ್ಟಿಕೋನದಲ್ಲಿ ಬದಲಾವಣೆ ಕಂಡು ಅವರ ಕೆಲವು ಅನರ್ಹತೆಗಳು 
ಕಣ್ಮರೆಯಾಗಿ ಪುರುಷರಿಗೆ ಸರಿಸಮಾನವಾದ ಅಧಿಕಾರವನು ಅಥವಾ ಹಕುಗಳನು 
ಮೆಹಿಳೆಯರಿಗೂ ನೀಡಲಾಯಿತು. ಇದನ್ನೇ ನಾವು ಸಬಶೀಕರಣ ಎಂದು 
ಕರೆಯಬಹುದು. 


ಸಬಲೀಕರಣ ಕಲ್ಪನೆಯನ್ನು ಬಡವರು ಮತ್ತು ಹಿಂದುಳಿದ ವರ್ಗಗಳ ಸ್ಥಿತಿಯಲ್ಲಿ 
ಏನು ಬದಲಾವಣೆಯಾಗಬೇಕು ಎಂಬುದನ್ನು ಅರೆಯುವ ಸಾಧನವಾಗಿ ಬಳೌಲಾಗುತ್ತದೆ. 
ಸಬಲೀಕರಣ ಎಂದರೆ ಮಹಿಳೆಯರನ್ನು ಸಬೆಲಗೊಳಿಸಲು ಅಧಿಕಾರ ಕೊಡುವುದನು 
ಸೂಚಿಸುತ್ತದೆ. ಮಹಿಳೆಯರ ಜೀವನದನ್ನು ನಿಯಂತ್ರಿಸುತ್ತಾ ಬಂದಿರುವ ಇತರರಿಂದೆ ಮುಕ್ತಿ 


ಪಡೆದುಕೊಳ್ಳಲು ಹಾಗು ತಮ್ಮ ಜೀವನವನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಪರಿಸ್ಥಿತಿಯನ್ನು 
ತಾವೇ ನಿಯಂತ್ರಿಸಿಕೊಳ್ಳಲು” ಸೂಕ್ತವಾದ ಅಧಿಕಾರವನ್ನು ನೇಡುವುದೇ ಸ ಸಬಲೀಕರಣ. 


ಮಹಿಳಾ ಸಬಲೀಕರಣಕ್ಕೆ ಕಾರಣವಾಗುತ್ತಿರುವ ಹಲವಾರು ಅಂಶಗಳನ್ನು 
ಗುರ್ತಿಸಬಹುದು ದ್ವಿತೀಯ ದರ್ಜೆಪ ಪ್ರಜೆ ಎಂದೇ ಬಿಂಬಿತವಾಗಿರುವ ಮಹಿಳೆಯಿರನು 
ಸಮಾಜದ ಮುಖ ಶೌಹಿನಿಗೆ ತರುವ ದೃಷ್ಟಿಂಯಂದ ಪುರುಷರ ದಬ್ಬಾಳಿಕೆಗೆ ಒಳಗಾಗೆ 
ನಿರಂತರವಾಗಿ ಶೋಷಣೆಗೆ ಸಿಲುಕಿರುವ ನ ಮಹಿಳೆಯರನ್ನು ರಕ್ಷಿಸಲು; ಲಿಂಗ ತಾರತಮವನು 
ಹೋಗಲಾಡಿಸಲು, ಮಹಿಳೆಯರ ದೆಹಿಕ ಶಮ ಕಡಿಮೆಮಾಡಿ ಸ್ವಾವಲಂಬಿಗಳಾಗುಬಂತೆ" 
ಮಾಡುವ ಹಿತದಿಂದ ಹಾಗೂ ಹೆಚ್ಚುತ್ತಿರುವ ಶೋಷಣೆಯಿಂದ ಮೌಕ್ಕಿಯನ್ನು ಪಡೆಯಲು 
ಮಹಿಳೆಯರನ್ನು ಸಮಾಜದ ಮಸಿಕ್ಷವಾಹಿನಿಗೆ ತರಲು ಮಹಿಳಾ ಸಬ ಲೇಕರಓವನ್ನು ಜಾರಿಗೆ 
ತರಲಾಯಿತು" 


ಅಭ್ಯಾನ 
1. ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 
1. ಭಾರತೀಯ ಸಮಾಜವು ಪ್ರಧಾನ ಸಮಾಜವಾಗಿದೆ. 
2. ಮನುಸ್ವತಿಯನ್ನು ರಚಿಸಿದವರು 
3. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಬೆಂಬಲ ನೀಡಿದ ಬ್ರಿಟೀಷ್‌ ವೈಸರಾಯ್‌ _ 
4. ವರದಕ್ಷಿಣೆ ನಿಷೇದ ಕಾನೂನನ್ನು ಜಾರಿಗೆತಂದವರ್ಷ _ 
5. ಬ್ರಿಟೀಷರ ವಿರುದ್ಧ ಹೋರಾಡಿದ ಕಿತ್ತೂರಿನ ರಾಣಿ ___ 
11. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 
1. ಮಹಿಳಾ ಸಬಲೀಕರಣ ಎಂದರೇನು? 
2. ಹೋಂ ರೂಲ್‌ ಚಳುವಳಿಯನ್ನು ಆರಂಭಿಸಿದವರು ಯಾರು? 
3. ಸತಿಸಹಗಮನ ಪದ್ಧತಿ ಎಂದರೇನು? 
4. ಭಾರತ ರಾಷ್ಟ್ರೀಯ ಸೈನ್ಯದ ಮಹಿಳಾ ಘಟಕದ ಮುಖ್ಯಸ್ಥರು ಯಾರು? 
5, ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? 
111. ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. 


1. ಬ್ರಿಟೀಷರ ಕಾಲದಲ್ಲಿ ಮಹಿಳೆಯರ ಜಾಗೃತಿ ಮತ್ತು ಪ್ರಗತಿಗಾಗಿ ಹೋರಾಡಿದ 
ಮಹಿಳಾ ಸಂಘಟನೆಗಳಾವುವು? 


2. ಹಂಟರ್‌ ಶಿಕ್ಷಣ ಆಯೋಗದಲ್ಲಿ ಮಹಿಳಾ ಶಿಕ್ಷಣಕ್ಕೆ ನೀಡಿರುವ ಪ್ರಾಮುಖ್ಯತೆಯನ್ನು 
ತಿಳಿಸಿ. 


3. ಮಹಿಳೆಯರ ಸಮಾನತೆಗಾಗಿ ಹೋರಾಡಿದ ಸಮಾಜ ಸುಧಾರಕರನ್ನು ಹೆಸರಿಸಿ. 
4. ಮಹಿಳೆಯರ ಆಸ್ತಿ ಹಾಗೂ ಉದ್ಯೋಗಕ್ಕೆ [ಸಂಬಂಧಿಸಿದ ಕಾನೂನುಗಳನ್ನು ತಿಳಿಸಿ. 


5. ಬ್ರಿಟೀಷರ ವಿರುದ್ಧ ಸ ಸ್ವಾತಂತ್ರ್ಯಾ.ದೋಲನದಲ್ಲಿ ಭಾಗವಹಿಸಿದ ಮಹಿಳೆಯರನ್ನು 
ಹೆಸರಿಸಿ. 


1%. ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ. 
1. ಭಾರತದ ಸ್ವಾತಂತ್ರ್ಯಸಂಗ್ರಾಮದಲ್ಲಿ ಮಹಿಳೆಯರ ಪಾತ್ರವನ್ನು ವಿವರಿಸಿ. 


2. 19 ಮತ್ತು 20 ನೇ ಶತಮಾನದಲ್ಲಿ ಮಹಿಳೆಯರ ಸ್ಥಾನಮಾನ ಬಗ್ಗೆ ಟಿಪ್ಪಣಿ 
ಬರೆಯಿರಿ. 


3. ಮಹಿಳಾ ಸಬಲೀಕರಣದ ಪ್ರಾಮುಖ್ಯತೆಯನ್ನು ತಿಳಿಸಿ. 
4. ಮಹಿಳಾ ಸಬಲೀಕರಣಕ್ಕೆ ಕಾರಣವಾಗುತ್ತಿರುವ ಅಂಶಗಳನ್ನು ಪಟ್ಟೆಮಾಡಿ. 
ಸಲಹಾತ್ಸಕ ಚಟುವಟಿಕೆಗಳು 


1. ಮಹಿಳಾ ಅಂತರಾಷ್ಟ್ರೀಯ ದಿನಾಚಾರಣೆಯ ಮಹತ್ವ ಕುರಿತು ಪ್ರಬಂಧ 
ಬರೆಸುವುದು. 


2. ಮಹಿಳೆಯರ ವಿರುದ್ಧದ ತಾರತಮ್ಮದ ಕುರಿತಾದ ಚರ್ಚೆ ನಡೆಸುವುದು. 


3. ಹೆಣ್ಣು ಮಕಳ ಶಿಕ್ಷಣಕ್ಕಾಗಿ Na ಕ ಕೈ ಗೊಂಡಿರುವ ಯೋಜನೆಗಳ ಕುರಿತು 
ಮಾಹಿ ತಿಯೆನ್ನುಸ ಸಂಗ್ರಹ 


4. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಈ ಉಕ್ತಿಯನ್ನು ಸೂಕ್ತ 
ನಿದರ್ಶನಗಳೊಂದಿಗೆ ತರಗತಿಯಲ್ಲಿ ಪ್ರ ಪ್ರಸುತ ಪಡಿಸಿ. 


ಅಧ್ಯಾಯ- 6 ಬುಡಕಟ್ಟು ಸಮುದಾಯಗಳು ಮತ್ತು ಬದಲಾವಣೆ 
ಈ ಅಧ್ಯಾಯದಲ್ಲಿ ನಾವು ಕೆಳಕಂಡ ವಿಷಯಗಳನ್ನು ಕುರಿತು ಅಭಯನ ಮಾಡುತ್ತೇವೆ. 


ಪೀಠಿಕೆ 
6.1 ಭಾರತದಲ್ಲಿ ಬುಡಕಟ್ಟು ಸಮುದಾಯಗಳ ಐತಿಹಾಸಿಕ ನೋಟ 
6.2 ಬುಡಕಟ್ಟು ಸಮುದಾಯಗಳಲ್ಲಿ ಕಂಡು ಬರುತ್ತಿರುವ ಬದಲಾವಣೆಗಳು ಮತ್ತು 
ಅವುಗಳಿಗೆ ಕಾರಣವಾಗುವ ಅಂಶಗಳು. 
6.3 ಬುಡಕಟ್ಟು ಸಮುದಾಯಗಳ ಅಭಿವೃ ದ್ದಿಯಲ್ಲಿ ಸರ್ಕಾರ ಮತ್ತು ಸ್ವಯಂಸೇವಾ 
ಸಂಸ್ಥೆಗಳ ಪಾತ್ರ 


ಪೀಠಿಕೆ: 


ಸಾಮಾನವಾಗಿ ಒಂದು ಪ ಪ್ರ ದೇಶದ ಮೂಲ ನಿವಾಸಿಗಳನು ಆದಿವಾಸಿಗಳೆಂದು 
ಕರೆಯಲಾಗುತ್ತದೆ. ಬುಡಕಟು ಎಂಬ ಪದವನ್ನು ನಾಗರೀಕತೆಯಿಂದ ದೂರವಿರುವ ಮತ್ತು 
ಹಿಂದುಳಿದವ ಎಂಬುದನ್ನು ಸೂಚಿಸಲು ಬಳಸೆತ್ತಾರೆ. ನಾಗರಿಕ ಸಮಾಜದಿಂದ ದೂರವಿದ್ದು, 
ದ ಟ್ವವಾದ ಕಾಡುಗಳ ಮೆಧದಲ್ಲಿ ವಾಸಿಸುವ ಜನರೆಗೆ ಸಾಮಾನ ಅರ್ಥದಲ್ಲಿ 
ಬ3ಿಡಕಟುಗಳೆಂದು ಕರೆಯುತ್ತಾರೆ. ಇವರನ್ನು ಅಲೆಮಾರಿ ಜನಾಂಗ, ಅನಾಗರಿಕರು, 
ಅರಣ್ಯವೌಸಿಗಳು, ಗಿರಿಜನರು, ಇತ್ಯಾದಿ ಹೆಸೆಗಳಿಂದ ಕರೆಯುತ್ತಾರೆ. ಸಾಮಾನವಾಗಿ ಒಬ್ಬ 
ನಾಯಿಕನ ಅಧೀನದಲ್ಲಿ ಒಟ್ಟಾಗಿ ಬಳುವ ನಾಗರಿಕತೆಯ ಪ್ರಭಾವ ಇಲ್ಲದ ಜನೆರ ಅಥವಾ 
ಕುಟುಂಬಗಳ ತಂಡವನ್ನು ಬುಡಕಟ್ಟು ಎಂದು ಕರೆಯಬಹುದು. 


6.1 ಭಾರತದಲ್ಲಿ ಬುಡಕಟ್ಟು ಸಮುದಾಯಗಳ ಐತಿಹಾಸಿಕ ನೋಟ 


ಮಾನವಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು ಮತ್ತು ಜಾನಪದ ವಿದಾಂಸರು ಬುಡಕಟ್ಟಿನ 
ಅರ್ಥ ವಿವರಣೆಯನು ಕೊಟ್ಟಿದಾರೆ. ಸಮಾಜಶಾಸ್ತ್ರಜ್ಞ ಪ್ರೊ. ಜಿ. ಎಸ್‌. ಗೆರ್ರೆರವರು 
ಆದಿವಾಸಿಗಳನು, “ಔಂದುಳಿದೆ ಹಿಂದುಗಳು” ಎಂದು ಕರೆದರೆ, ಗಾಂಧೀಜಿಯವರು 
ಇವರನು “ಗಿರಿಜನರು” ಎಂದು ಕರೆದಿದಾರೆ. ಆದಿವಾಸಿ ಎಂಬ ಪದವನು ಭಾರತದ ಅತಂತ 
ಅನಾಗರಿಕ ಹಾಗೂ ಹಿಂದುಳಿದ ಬಣವೆನು ಮತ್ತು ಈ ದೇಶದ ಜನರಲ್ಲಿ ಅತ್ತಂತ ಪ್ರಾಚೇನ 
ಹಾಗೂ ಮೊದಲ ನಿವಾಸಿಗಳು ಎಂಬುದೆನು ಸೂಚಿಸುವುದಕ್ಕೆ ಬಳಸಲಾಗಿದೆ ರಿವರ್ನರವರ 
ಪ್ರಕಾರ “ಸರಳ ಸಾಮಾಜಿಕ ಗುಂಪಿನಿಂದ ಕೊಡಿದ ಸಾಮಾನ ಭಾಷೆಯನ್ನು ಮಾತನಾಡುವ, 
ಯುದ್ದದಲ್ಲಿ ಒಟ್ಟಿಗೆ ಕೆಲಸ ಮಾಡುವ ಮತ್ತು ಸಾಮಾನ್ಯ ಕೆಲೆಸಗಳಲ್ಲಿ ತೊಡಗುವ ಜನರಿಗೆ 
ಆದಿವಾಸಿ ಜನ” ರೆಂದು ಕರೆದಿದ್ದಾರೆ. 


ಡಿ. ಎನ್‌. ಮಜುಂದಾರ್ರವರ ಪ್ರಕಾರ “ಸಾಮಾನವಾದ ನಾಮಾಂಕಿತವನ್ನು 
ಹೊಂದಿರುವ, ಸದಸ್ಯರು ಒಂದೇ ಭೌಗೋಳಿಕ ನೆಲೆಯೆಲ್ಲಿ ವಾಸಿಸುವ, ಒಂದೇ" 


ಭಾಷೆಯನು ಮಾತನಾಡುವ ಹಾಗೂ ಉದ್ಯೋಗ ಮತ್ತು ವಿವಾಹಕ್ಕೆ ಸ ಸಂಬಂಧಿಸಿದ ಕೆಲವು 
ನಿಷೇಧಗಳನ್ನು ಪಾಲಿಸುವ ಕುಟುಂಬಗಳ ಸಮೊಹವೇ। ಬುಡಕಟ್ಟು" ಎಂದು ಕರೆದಿದ್ದಾರೆ. 


ಎಸ್‌. ಎಫ್‌. ನಾಡಲ್‌ ರವರು “ಭಾಷೆ ಸಂಸ್ಕತಿ ಮತ್ತು ರಾಜಕೀಯ ಎಲ್ಲೆಯನ್ನು 
ಹೊಂದಿರುವ ಸಮಾಜವನ್ನು ಬುಡಕಟ್ಟು”, ಎಂದು ಕರೆದಿದ್ದಾರೆ. 


ಬುಡಕಟ್ಟುಗಳೆಂದರೆ ಯಾರು ಎಂಬುದಕ್ಕೆ “ಭಾರತದ ಇಂಪೀರಿಯಲ್‌ 
ಗೆಜೆಟಿಯರ್‌, ಓಂದೇ ಹೆಸರನ್ನು ಹೊಂದಿರುವ, ಬಂದೇ ಭಾಷೆಯನ್ನು ಮಾತನಾಡುವ, 
ಒಂದೇ ಸ್ಥಳದಲ್ಲಿ ವಾಸ ಮಾಡರಿವ ಅಥವಾ ವಾಸಿಸಲು ಉದ್ದುಕ್ಕವಾಗಿರುವ, ಪೂರ್ವದಲ್ಲಿ ಒಳ 
ಪಂಗಡ, "ವಾಹ ಪದ್ದತಿಗೆ ಬದ್ದವಾಗಿದ್ದಿರಬಹುದಾದರೂ ಹಿಗೆ ಹಾಗಿಲ್ಲದ ಕುಟುಂಬದ. 
ಸಮೂಹವನ್ನು ಬುಡಕಟ್ಟು ಸಮಾಜ ಅಥವಾ ಆದಿವಾಸಿ ಸಮಾಜ” ಎನ್ನಬಹುದು. 


ಬೋಗಾರ್ಡಸ್‌ ಎಂಬುವರ ಪ್ರಕಾರ “ರಕ್ಷಣೆಯ ಅವಶ್ಯಕತೆ, ರಕ್ತ ಸಂಬಂಧ, ಒಂದೇ 
ಧರ್ಮದ ನೆಲೆ ಇವುಗಳ ಆಧಾರದ ಮೇಲೆ ನಿಂತರುವ ಸಮೂಹವೇ ಬುಡಕಟ್ಟು ಸಮೂಹ”. 


ಬುಡಕಟ್ಟು ಜನಾಂಗದ ಗುಣಲಕ್ಷಣಗಳು 


ನಿರ್ದಿಷ ಹೆಸರು: ಭಾರತದ ಒಂದೊಂದು ಬುಡಕಟ್ಟುಗಳಿಗೆ ತಮ್ಮದೇ ಆದ 
ಒಂದೊಂದು ಸರ್ದಿಷ್ಟ ಹೆಸರುಗಳಿವೆ. ಉದಾ: ನಾಗ, ಗೊರೆಡ, ಚೆಂಚು"ಭಿಲ್‌, ಬಾಸಿ, 
ತೋಡ, ಬಡಗ, ಬೇಕ, ಕಾಡುಗೊಲ್ಲ, ಕಾಡು ಕುರುಬ, ಗಾರೋ, ಕೊರಗ, ಮಲೆಕುಡಿಯ, 
ಕುಡುಬಿ, ಮರಾಠಿ ನಾಯ್ಕ್‌ ಮುಂತಾದ ಬುಡಕಟ್ಟು ಹೆಸರುಗಳಿವೆ. 


ಸಾಮಾನ್ನ ಭಾಷೆ: ಬುಡಕಟ್ಟುಗಳಲ್ಲಿ ತಮ್ಮದೇ ಆದ ಸ್ಪಂತ ಭಾಷೆಯನ್ನು 
ಮಾತನಾಡುತತ್ತೆರೆ. ಇವರ ಭಾಷೆ ಟೇರೆ ಸಾಮಾನ ಭಾಷೆಗಳಿಗಿಂತ ಭಿನ್ನವಾಗಿರುತ್ತದೆ. 
ಆದಿವಾಸಿ ಭಾಷೆಗೆ ಲಿಪಿ ಇರುವುದಿಲ್ಲ. ಆದುದರಿಗದ ಇವರು ಶೈಕ್ಷಣಿಕಪಾಗಿ ಹಿಂದುಳಿದ್ದಾರೆ. 
ಕೆಲವೊಂದು ಬುಡಕಟ್ಟುಗಳಿಗೆ ಅವರದೇ ಆದ ನಿರ್ದಿಷ್ಟ ಭಾಷೆಯಿರುವುದಿಲ್ಲ. ಉದಾ: 
ಕರ್ನಾಟಕ ಮತ್ತು ಆರಿದ ಪ್ರದೇಶದ ಕಾಡು ಗೊಲ್ಲರು ಮುತು ಬೇಡರು, ನಾಯಕರು, ಕನ್ನಡ 
ಮತ್ತು ತೆಲುಗು: ಮಾತನಾಡುತ್ತಾರೆ. 


ನಿರ್ದಿಷ್ಟ ಭೂಪ್ರದೇಶ: ಬುಡಕಟ್ಟಿನ ಜನರು ತಮ್ಮದೇ ಆದ ನಿರ್ದಿಷ್ಟ ವಾಸಸ್ಥಳ 
ಅಥವಾ ನೆಲೆ ಭೊಪ್ರದೇ ದೇಶವನ್ನು ಹೊಂದೆರುತ್ತಾರೆ. ಇವರು ವಾಸಿಸುವ ಪ್ರಡೇಶದಲ್ಲೆ ಇತರೆ 
ಜಾತಿ ಜನಾಂಗದವರಿಗೆ ಪ್ರವೌಶವಿರುವುದಿಲ್ಲ. ಬುಡಕಟ್ಟು ಜನರು ವಾಸಿಸುವ ವಾಸಸ್ಥಳಕ್ಕೆ 
ಹಟ್ಟಿ ಹಾಡಿ, ತಾಂಡ, ದೊಡ್ಡಿಮುಂತಾದ ಹೆಸರುಗಳಿಕೆದ ಕರೆಯುತ್ತಾರೆ. ಸಾಮಾನವಾಗಿ 
ಬುಡೆಕಟು ಜನರು ವಾಸಿಸು3 ನೆಲೆಗಳು ನಾಗರಿಕ ಸಮಾಜದಿಂದ ದೂರವಿದ್ದು, ಕೆಡುಗಳ 
ಮಧದ ಫಿಯೋ ಇಲ್ಲವೆ ಬಯಲು ಪ ಪ್ರ ದೇಶಗಳ ದಿಬ ಅಥವ ದಿಣ್ಣೆಗಳಲ್ಲಿಯೋ ಇರುತ್ತವೆ. 
ಇವೆ ನೆಲೆಗಳು ಕೆಲವೊಮ್ಮೆ ಸರ್ಕಾರದ ದಾಖಲಾತಿಗಳಲ್ಲಿ ಇರುವುದಿಲ್ಲ. ಇಂತಹ ನೆಲೆಗಳಲ್ಲಿ 


ವಾಸ ಮಾಡುವುದರಿಂದ ಬುಡಕಟ್ಟು ಜನರಲ್ಲಿ ಸಾಮುದಾಯಿಕ ಒಗ್ಗಟ್ಟು ಮತ್ತು ನಾವು 
ನಮ್ಮದು ಎಂಬ ಭಾವನೆ ಅಧಿಕವಾಗಿರುತ್ತದೆ.” 


ಶೆ ೈಕ್ಷಣಿಕ ಹಿಂದುಳಿದಿರುವಿಕೆ: ಬುಡಕಟು ಜನರು ಶೈ ಕ್ಷಣಿಕವಾಗಿ ಅತ್ಯಂತ 
ಹಿಂದುಳೆಬೆವರಾಗಿರುತ್ತಾರೆ. ಇವರಲ್ಲಿ ಅಕ್ಷರಸ್ಥೆರ ಸಂಖ್ಯೆ ಶೇರ ಹತ್ತಕ್ಕಿಂತಯೌ ಕಡಿಮೆ 
ಇರುತ್ತದೆ. ಇವರು ಔಪಚಾರಿಕ ಶಿಕ್ಷಣ ಸಂಸ್ಥೆಗಳಾದ ಶಾಲೆ, ಕಾಲೇಖಿಗಳಿಗೆ ಹೋಗುವುದೇ 
ಕಡಿಮೆ. ಸಾಮಾನವಾಗಿ ಬುಡಕಟ್ಟು ಜನರು ತಮ್ಮ ಶಿಕ್ಷಣವನು ದಿನನಿತದ ಸಾಮಾಜಿಕ 
ಆರ್ಥಿಕ ಚಟುವಔಕೆಗಳಿಂದಲೇ ಅನೌಪಚಾರಿಕವಾಗಿ ಪಡೆಮಿುತ್ತಾರೆ”ಐತ್ತೀಚಿಗೆ ಅಲ್ಲೊಬ್ಬ 
ಇಲ್ಲೊಬ್ಬ ಆದಿವಾಸಿ ಮಕ್ಕಳು ಶಾಲೆಗೆ ಕಲಿಯಲು ಹೋಗುತ್ತಿದ್ದಾರೆ. 


ಒಂದೇ ರೀತಿಯ ರಾಜಕೀಯ ವಸ್ಥೆ ಪ್ರತಿಯೊಂದು ಬುಡಕಟು ಸಮುದಾಯವು 
ತನದೇ ಆದ ಸಂಪ್ರದಾಯಿಕ ರಾಜಕೀ ಆಡಳತ ಕ್ರಮವನ್ನು ಹೊಂದಿರುತ್ತದೆ. ಹಾಗೆಯೇ 
ಪ್ರತಿಯೊಂದು ಬುಡಕಟ್ಟು ಸಮುದಾಯವು ತನ್ನದೇ « ಆದ ನಾಯಕನನ್ನು ಪಡೆದಿದ್ದು, ಎಲ್ಲಾ 
ಆಗು- ಹೋಗುಗಳಿಗೂ ಆ ನಾಯಕನನ್ನು ತೀರ್ಪುಗಾರರಾಗಿ ನೇಮಿಸುತ್ತಾರೆ.” 


ಇವರ ರಾಜಕೀಯ ಸಂಘಟನೆಯು ಸಂಪೂರ್ಣವಾಗಿ ಜಾತಿ ವವಸೆಯ 
ರಾಜಕೀಯ ಸಂಘಟನೆಗಿಂತ ಭಿನ್ನವಾಗಿರುತ್ತದೆ. ಸಾಮಾನ್ಸವಾಗಿ ಆದಿಪೊಸಿಗಳಲ್ಲಿ ನಾಯಕನ 
ಸ್ಥಾನಮಾನವು ಅನುವಂಶೀಯವೊಾಗಿರುತ್ತದೆ. ಇದು ಹೊರಿಸಿದ ಸ್ಥಾನಮಾನವಾಗಿದ್ದು, 
ನಾಯಕನ ವೈಯಕ್ತಿಕ ಸಾಧನೆಯನ್ನು ಗಣನೆಗೆ ತೆಗೆದುಕೊಳದೆ ಒಳೆದು ತಲೆಮಾರೆನಿಂದ 
ಮತ್ತೊಂದು ಕಲಮಾರಿಗೆ ವರ್ಗಾಯೆಸುತ್ತಾ ಬಂದಿರುತ್ತದೆ. ಇವರ ಬುಡಕಟ್ಟು ಪ ಪಂಚಾಯ್ತಿ 
ವವಸ್ಸೆಯಲ್ಲಿ ಆದಿವಾಸಿ ಪಂಗಡದ ನಾಯಕನಿಗೆ ತೀರ್ಮಾನ ತೆಗೆದುಕೊಳ್ಳುವ ಮತ್ತು 
ಓನರನ್ನು ಶಿ ಶಿಕ್ಷಿಸುವ ಅಧಿಕಾರವಿರುತ್ತದೆ. ನಾಯಕನ ಅಧಿಕಾರಗಳು ಎಲ್ಲಿಯೊ ಲಿಖಿತವಾಗಿ 
ದಾಖರಾಗಿರುವುದಿಲ್ಲ. ಇವು ಅನ್‌ಪಚಾರಿಕವಾಗಿ ಬುಡಕಟ್ಟು ಸಂಪ್ರ ದಾಯದಂತೆ 
ಬಂದವುಗಳಾಗಿರುತ್ತವೆ. 


ಆರ್ಥಿಕ ಹಿಂದುಳಿದಿರುವಿಕೆ: ಆರ್ಥಿಕ ಹಿಂದುಳಿದಿರುವಿಕೆಯು ಬುಡಕಟು ಜನರ 
ಪ್ರಮುಖ ಲಕ್ಷಣವಾಗಿದೆ. ಬುಡಕಟ್ಟು ಜನರಲ್ಲಿ ಶ್ರೀಮಂತರು ಇಲ್ಲವೇ ಇಲ್ಲ. ಇವರ 
ಶ್ರೇಮಂತಿಕೆ ನಿರ್ಧಾರವಾಗುವುದ್‌ಿ ಇವರ ಸಾಂಸೃತಿಕ ಶ್ರೀಮಂತಿಕೆಯಿಂದ. ಬುಡಕಟ್ಟು 
'ಜನರು ಕಾಡುಗಳಲ್ಲಿ ವಾಸಿಸುವುದರಿಂದ ಅನೇಕೆನಾನಂಕ ಸವಲತ್ತುಗಳಿಂದ 
ವಂಚಿತರಾಗಿದ್ದು, ಇವರಲ್ಲಿ ಬಡತನ ಎದ್ದು ಕಾಣುತ್ತದೆ. ಎಷ್ಟೋ ಬುಡಕಟ್ಟು ಜನರು 
ಭೂರಹಿತ ಜನರಾಗಿದಾರೆ. ಇವರಿಗೆ ಯಾವುದೇ ಅಧಿಕ ಆಧಿಕ ಮೂಲೆ ಇರುವುದಿಲ್ಲ. 
ಬುಡಕಟ್ಟು ಜನರ ಆರ್ಥಿಕ ಹಿಂದುಳಿದಿರುವಿಕೆ ಇವರ ಶೈಕ್ಷಣಿಕ ಹಿಂದುಳಿದಿರುವಿಕೆಗೆ 
ಕಾರಣವಾಗಿದೆ. ಭಾರತದಲ್ಲಿ ಶೇಕಡ ಎಂಬತ್ತೆ ತೈದರಷ್ಟು ಬೌಡಕಟು ಜನರು ಬಡತನ 
ರೇಖೆಗಿಂತ ಕೆಳಗಿದ್ದಾರೆ ಎಂದರೆ ಆಶ್ಚರ್ಯವಾಗುವುದಾದರೂ' ಸತ್ಯ ಸಂಗತಿ. 


ಒಂದೇ ಧರ್ಮ: ಬುಡಕಟ್ಟು ಧರ್ಮ ತುಂಬಾ ಪ್ರಾಚೀನವಾದದ್ದು. ಬುಡಕಟು 
ಜನರು ಸರ್ವ ಚೇತನಾವಾದಿಗಳೆ. ಇವರ ಧರ್ಮವು ಇ ಜನರ ಧರ್ಮಕ್ಕಿಂತೆ 


ಭಿನ್ನವಾಗಿದ್ದು, ಇದನ್ನು ಸಾಮಾಜಿಕ ನಿಯಂತ್ರಣಕ್ಕೆ ಮತ್ತು ಸಮುದಾಯದ ಒಳಿತಿಗೆ 
ಬಫೆಸುತ್ತಾರೆ. ಬುಡಕಟ್ಟು ಜನರು ಪ್ರಾಣಿ, ಪಕ್ಷ ಗಿಡ, ಮರ, ಕಲ್ಲು, ಬಂಡೆ, ಬೆಟ್ಟಗುಡ್ಡ, ನದಿ, 
ಸರೋವರ ಮುಂತಾದ ಪ್ರಕೃತಿದತ್ತನಾದ ನಿಸರ್ಗದ ಆರಾಧಕರಾಗಿದ್ದಾರೆ. ಸಮುದಾಯಕೆ 
ಕೆಡುಕುಂಟಾದಾಗ ತಮ ಬುಡಕಟು ದೇವರುಗಳ ಮೊರೆ ಹೋಗಿ'ಫೂಜಿಸುತಾರೆ. ಇವರು 
ಮಾಟ ಮಂತ್ರಗಳಲ್ಲಿ ನೆಂಬಿಕೆಯಳವರಾಗಿದಾರೆ. ನೀಲಗಿರಿಯ ತೋಡರು ತಮ್ಮ 
ಧರ್ಮದ ಸಂಕೇತವಾದ ಎಮ್ಮೆಗಳನ್ನು ತಮ್ಮ ದೇವರೆಂದು ಪೂಜಿಸಿದರೆ, ಅಸ್ಸಾಮಿನ ಗಾರೋ 
ಆದಿವಾಸಿಗಳು ಸೂರ್ಯ ಚಂದ್ರರನು ಆರಾಧಿಸುತ್ತಾರೆ. ಬುಡಕಟು ಧರ್ಮದ್ರಿ ಅವರ 
ಜೀವನದ ಅವಿಭಾಜ್ಯ ಅಂಗವಾಗಿದೆ" ಪ್ರತಿಯೊಂದು? ಬುಡಕಟ್ಟು ಗುಂಪು ಸಾಂಸ್ಕತಿಕ 
ವೀರರನ್ನು ಹೊಂದಿದ್ದು ಅವರನ್ನು ಅವರ ದೇವರುಗಳೆಂದು ಫೂಜಿಸುತ್ತಾರೆ. 


ಒಳ ಪಂಗಡ ವಿವಾಹ ಪದ್ಧತಿ: ಬುಡಕಟ್ಟು ಜನರು ಸಮುದಾಯದ ಪವಿತ್ರತೆ ಮತ್ತು 
ಐಕ್ಗತೆಯ ದೃಷ್ಟಿಯಿಂದ ತಮ್ಮ ತಮ್ಮ ಬುಡಕಟ್ಟು ಪಂಗಡಗಳಲ್ಲಿಯೇ ವಿವಾಹ ಸಂಬಂಧವನ್ನು 
ಬೆಥೆಸುತ್ತಾರೆ' ವಕ್ತಿಯು ತನ್ನ' ಬಾಳೆ ಸಂಗಾತಿಯಿನ್ನು ತನ್ನ ಬುಡಕಟ್ಟಿನ ಒಳಗಡೆಯೇ. 
ಆಯ್ದುಕೊಳ್ಳೆವೆದು ಸಾಮಾಜಿಕ ನಿಯಮವಾಗಿರುತ್ತೆದೆ. 


ಬುಡಕಟ್ಟು ಜನರು ವಿವಾಹಕ್ಕೆ ಸಂಬಂಧಿಸಿದಂತೆ ರಕ್ತ ಸಂಬಂಧಕ್ಕೆ ಹೆಚ್ಚು ಮಹತ್ತ ಕೊಡುತ್ತಾರೆ. 
ಬುಡಕಟ್ಟು ಜನರು ಒಂದೇ ಬೆಡಗು ಅಥವಾ ಕುಲದಲ್ಲಿ ವಿವಾಹ ಮಾಡಿಕೊಳುವುದಿಲ್ಲ. 
ಇವರು ಹೊರ ಬಾಂಧವ ವಿವಾಹ ಸಂಬಂಧವನ್ನು ಬೆಳೆಸುತ್ತಾರೆ. ಕಾರಣವೇನೆಂದರೆ ಒಂದೇ 
ರಕ್ತ ಸಂಬಂಧವಿರುವ ಕೌಲದಲ್ಲಿ ವಿವಾಹ ಮಾಡಿಕೊಂಡರೆ ವ ವೆಂಶಾಭಿವೃದ್ಧಿಗೆ 
ತೊಂದರೆಯಾಗುತ್ತದೆ ಎಂಬ ನಂಬಿಕೆ ಬುಡಕಟ್ಟು ಜನರಲ್ಲಿದೆ. 


ಒಂದೇ ಸಂಸ್ಥತಿ: ಬುಡಕಟ್ಟು ಜನರ ಕಲೆ, ಸಾಹಿತ ಊಟೋಪಚಾರ, ವೇಷಭೂಷಣ 
ಮುಂತಾದಾಂಸತಿಕ ವೆಷಯಗಳಲ್ಲಿ ಸಾಮತೆಯನು ಹೊಂದಿದಾರೆ. ಇವರ ಸಂಸತಿಯು 
ಜಾತಿ ವವಸ್ಥೆಯ ಸಂಸ್ಕೃತಿಗಿಂತ ಭಿನ್ನವಾಗಿರುತ್ತಿದೆ. ಈ ಕಾರಣದಿಂದಲೇ ಬುಡಕಟ್ಟು 'ಟನರ 
ಸಾಂಸ್ಕೃತಿಕ ಅನನ್ನತೆಯೆನ್ನು ಗುರರಿತಿಸಲು ಸಾಧ್ಯವಿದೆ. 


ವಿಶಾಲ ಆತೆ ಹೇಳುವುದಾದರೆ pe ಸಾಮಾನ ಭೌಗೋಳಿಕ ಪ್ರದೇಶದಲ್ಲಿ 

ವಾಸವಿದ್ದು, ಒಂದೇ ತೆರನಾದ ಭಾಷೆಯನ್ನು ಮಾತನಾಡುವ ಮೆತ್ತು ಒಂದೇ ತೆರನಾದ 
ಸಂಸತಿ ಅಥವಾ ಆಚರಣೆಗಳನ್ನು ಹೊಂದಿಕುವ ಜನಾಂಗವನ್ನು ಆದಿವಾಸಿ ಅಥವಾ 

ಬುಡಕಟು ಜನಾಂಗ” ವೆಂದು" ಹೇಳಬಹುದು. ಒಟ್ಟಾರೆ ಒಂದು ದೇಶದ ಮೂಲ 
ನಿವಾಸಿಗೆಳನ್ನು ಮತ್ತು ದ್ರಾವಿಡ ಜನಾಂಗದ ಪೂರ್ವ 'ಜನರನ್ನು ಆದಿವಾಸಿ ಜನಾಂಗವೆಂದು 
ಭಾರತದಲ್ಲೆ'ಗುರುತೆಸಲಾಗುತ್ತಿದೆ. “ಭಾರತ ಸಂವಿಧಾನದ 342 ನೇ ಕಲಂನಲ್ಲಿ 
ಆದಿವಾಸಿಗಳನು ಪರಿಶಿಷ್ಟ ಬುಡಕಟುಗಳು ಎಂದು ಉಲ್ಲೇಖಿಸಿ ಸಂವಿಧಾನವು 472 ಪರಿಶಿಷ 
ಬುಡಕಟುಗಳೆಗೆ ಅಧಿಕ್ಸ್‌ಕ ಮಾನತೆಯನ್ನು ಕೊಟ್ಟಿದೆ”. ಆದರೆ ಬುಡಕಟ್ಟುಗಳ ಲಕ್ಷಣಗ 
ಹೊಂದಿದ್ದರೂ ಅಧಿಕೃತವಾಗಿ ಚೆಡಕಟ್ಟಗಳಪಟ್ಟೆಗೆ ಸೇರಿಸಲ್ಪಡದ ಬುಡಕಟ್ಟುಗಳ ಸಂಖ್ಯೆ" 
ಇನ್ನೂ ಅಧಿಕವಾಗಿವೆ” 


ಬುಡಕಟ್ಟು ಸಮುದಾಯಗಳ ಬಗ್ಗೆಮಾನವಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು ಮತ್ತು 
ಜಾನಪದ ವಿದಾಂಸರು ಅಧಯನ ನಡೆಸಿ ಹಲವಾರು ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ ಎರ್ಡ್ಣ 
ಥರ್‌ ಸ್ಟನ್‌ ಮತ್ತೌ ರಂಗಾಚೌರಿ ಕೆ. (1909), ಎ. ಎ. ಡಿ-ಲೂಯಿಸ್‌ (1963), "ಮುಜುಂದಾರ್‌ 
(1956, ನಾಡೆಲ್‌ (1947), ನಂಜುಂಡಯ್ಯ ಮತ್ತು ಅನಂತಕೃಷ್ಣ ಆಯರ್‌ (1926), 
ನಿರ್ಮಲ ಕುಮಾರ್‌ ಬೋಸ್‌ (1947), ದಲ್‌ವಿನ್‌ ವೆರಿಯರ್‌ ಗುಡೆ (1959) ಇವರು 
ಬುಡಕಟುಗಳ ಬಗ್ಗೆ ಸಂಶೋಧನೆ ಕೈ ಗೊಂಡು ಉತ್ತಮ ಗ್ರಂಥಗಳನ್ನು ಪ್ರಕಟಿಸಿದಾರೆ. 
ಇತ್ತೀಚಿಗೆ ಯುವ ವಿದಾಂಸರು ಬುಡಕಟ್ಟು ಅಧ್ಯಯನದಲ್ಲಿ ತೊಡಗೆಸಿಕೊಂಡಿದ್ದು, 
ಬರಿಡಕಟ್ಟು ಜನರ ಸಾಮಾಜಕ ಮತ್ತು ಸಾಂಸ್ಕೃ3 ವಿವಿಧ ಮಗ್ಗುಲುಗಳನ್ನು 
ಕೂಲಂಕುಷವಾಗಿ ಅಧ್ಯಯನ ನಡೆಸಿ ಕೃತಿಗಳನ್ನು ಪ್ರಕಟಿಸುತ್ತಿದ್ದಾರೆ. 


6.2 ಬುಡಕಟ್ಟು ಸಮುದಾಯಗಳಲ್ಲಿ ಬರುತ್ತಿರುವ ಬದಲಾವಣೆಗಳು ಮತ್ತು ಅವುಗಳಿಗೆ 
ಕಾರಣವಾಗುವ ಅಂಶಗಳು 


ಜಾತಿ ವವಸೆಯ ಪಭಾವ, ಅರಣ ನಾಶ, ನಗರೀಕರಣ, ಅಭಿವೃ ದಿಯ ನೆಪದಲ್ಲಿ 
ಬರುವ ಕಾರ್ಯೆಕ್ರಮಗಳು, ಆಧುನೀಕರಣ ಪ್ರಕ್ರಿಯೆ ಇತ್ಯಾದಿಗಳು ಬುಡಕಟ್ಟುಗಳ 
ಸಾಮಾಜಿಕ ಸಾಂಸ ಸತಿಕ ಮತ್ತು ಆರ್ಥಿಕ ಜೀವನದ ಮೇಲೆ ಪ್ರಭಾವ ಬೀರಿವೆ ನಂದರೆ 
ತಪ್ಪಾಗಲಾರದು. ಂದು ಬುಡಕಟ್ಟು ಜನರ ವಿವಾಹ ಕ್ರಮ, ಕುಟುಂಬ ಪದ್ಧತಿ, ಆಹಾರ, 
ವೇಷ ಭೂಷಣ, ಕಸುಬು, ಧಾಮಿ₹ಕ ಅಂಶಗಳು ಆಧುನಿಕ ಬದಲಾವಣೆಯ ಗಾಳಿಗೆ ಸಿಲುಕಿ 
ತಮ ಅನನ್ನತೆಯನ್ನು ಕಳೆದುಕೊಳುತಿವೆ. ಇಂದು ಬುಡಕಟು ಜನರು ಬುಡಕಟ್ಟು ಜನರಾಗಿ 
ಉಳಿಯದೆ ಜಾತಿ ಭವಸ್ಥೆಯ ಸಾಮಾಜಿಕ ಸಾಂಸೃತಿಕ ಅಂತೆಗಳನ್ನು ಅನುಕರಿಸಲು 
ಪ್ರಾರಂಭಿಸಿದ್ದಾರೆ. ಈ ಒಂದು ಪ್ರಕ್ರಿಯೆ ಸಂಚಲಫೆದ ಷ್ಟಿಯಿಂದ'ನೇತ್ಯಾತ್ಮಕವಾಗಿ ಕಂಡರೂ 
ಸಾಂಸ್ಕತಿಕ ಪಾ ದೃಷ್ಟಿಂಯೆಂದ ಕನಿಷ್ಠ ಮಟಿಗಾದರೂ ಬುಡಕಟ್ಟ ಧರ್ಮ, ಕಲೆ, 
ಸಂಸ ಮತ್ತು ಶ್ರೀಮಂತ ಪರೆಂಪರೆಯನ್ಸ ಸಂರಕ್ಷಿಸುವುದು ಈಗಿನ ಅದ್ಯ ಕರ್ತವ್ಯ 


ಭಾರತೀಯ ಸಮಾಜವು ವಿವಿಧ ಧರ್ಮ, ಭಾಷೆ, ಸಮುದಾಯ, ಜನಾಂಗ ಮತ್ತು 
ಬುಡಕಟ್ಟುಗಳಿಂದ ಕೂಡಿದ ಸಮಾಜವಾಗಿದ್ದು, ಸಂಕೀರ್ಣ ಸಾಮಾಜಿಕ ವ್ಯವಸ್ಥೆಯನ್ನು 
ಹೊಂದಿದ. ಈ ಸಂಕೀರ್ಣ ಸಾಮಾಜಿಕ ವವಸೆಯಲ್ಲಿ ಏಕತೆಗಿಂತಲೂ ಹೆಔಗೆ'ಔನತೆಯ 
ವಿವಿದ ಅಂಶಗಳನ್ನು ಕಾಣಬಹುದು. ಹೋಲಿಕೆಯ ಮತ್ತು ವಿವಿಧತೆಯ ಂಶಸೆಳು 
ಭಾರತದ ಬೇರೆ ಹೀರೆ ಸಾಮಾಜಿಕ ಗುಂಪುಗಳಲ್ಲಿ ಕಂಡು ಬರುತ್ತವೆ. ಈ ಸಾಮಾಜಿಕ 
ಗುಂಪುಗಳು ಒಂದೇ ಸಮಾಜದಲ್ಲಿ ವಿವಿಧ ಉಪಸಂಸ್ಕೃತಿಗಳನ್ನು ಪ್ರತಿನಿಧಿಸುತ್ತವೆ. 
ಉಪಸಂಸ್ಭತಿಗಳನ್ನು ಪ್ರತಿನಿಧಿಸುತ್ತವೆ. ಭಾಗವಾಗಿದ್ದಾ ತಮೆಪ್ರ ಪ್ರತ್ಯೇಕತೆ ಮತ್ತು ಅಸ್ತಿತ್ವವನ್ನು 
ಉಳ ವ ಬಾರತೀಯ ಸಮಾಜವನ್ನು ಬಂದು ಸಮೆ೩ದ ;ಸಿಯಿಂದ 
ನೋಡಿದಾಗಲೂ ಇದರೊಳಗಡೆ ಇರುವ ಇತರ ಉಪಸಂಇತಿಗೆಳೆ' ಅನನ್ನತೆಯನ್ನು 
ಮರೆಯುವಂತಿಲ್ಲ. ಈ ಸಮಾಜದಲ್ಲಿ ನಾವು ನಗರ ಸಮಾಔ, ಗ್ರಾಮೀಔಿ ಸಮಾಜ ಎಂಬ 
ಭೇದೆಗಳನ್ನು ಮಾಡುವುದ ರೊಂದಿಗೆ ಬುಡಕಟ್ಟು ಸಮಾಜ (ಅಥವಾ ಸಂಸ್ಥ ಸೃತಿ) ಎಂಬ 


ಮತ್ತೊಂದು ಸಮಾಜವನ್ನು ಗುರುತಿಸುತ್ತೇವೆ. ಬುಡಕಟ್ಟು ಸಮಾಜ ಬೇರೆ ಸಮಾಜಕ್ಕಿಂತ 
ಸರ್ವ ವಿಧದಲ್ಲಿಯೂ ಭೆನ್ನವಾಗಿರುತ್ತದೆ. 


ಸಂವಿಧಾನದ ಸವಲತ್ತುಗಳು ಮತ್ತು ಬುಡಕಟ್ಟುಗಳಲ್ಲಿ ಬದಲಾವಣೆ 


ಭಾರತದ ಸ್ವಾತಂತ್ರ ನಂತರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ 
ಹಿಂದುಳಿದಿರುವ ಜಾತ ಮೆತ್ತು ಸಮುದಾಯಗಳನ್ನು ಗುರುತಿಸಿ ಅವುಗಳನ್ನು ಅಧಯನ 
ಮಾಡಿ ಅವರಲ್ಲಿರುವ ಅಸಮಾನತೆ ಮತ್ತು ಹಿಂದ೨ಳಿದಿರುವಿಕೆಯನು ತೊಡೆದು*ಹಾಕುವ 
ಸಲುವಾಗಿ ಹಾಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಿ ಸಂವಿಧಾನೆ'ಬದ್ದವಾದ ಹಕ್ಕನು 
ನ ಕ್ರಮ ಕೈಗೊಳ್ಳಲಾಯಿತು" ಭಾರತದ ಸಂವಿಧಾನದ ಕಲಂ 24 (1) ರಫ್ತೆಕಾರ 

ಪತಿಯವರು ಮೆತ್ತು ಸಂಸತ್ತು ಎಲ್ಲಾ ರೀತಿಯಿಂದಲೂ ಹಿಂದುಳಿದ ಅರ್ಹ 
ಸಮಸೆದಾಯಗಳನ್ನು ಅನುಸೂಚಿತ ಬಿಡಕಟ್ಟುಗಳೆಂದು ಪರಿಗಣಿಸಿ ಮತ್ತು ಆದೇಶಿಸಿ ವಿವಿಧ 
ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಕಲಿಸಬಹುದಾಗಿದೆ. ಪ್ರಾರಂಭಿಕ ಹಂತದಲ್ಲಿ ಭಾರತ 
ಸರ್ಕಾರವು ಬುಡಕಟ್ಟುಗಳ ಅಭಿವೃದ್ಧಿಗೆ ಮೂರು ನೀತಿಗಳನ್ನು ರೂಪಿಸಲಾಯಿತು 
ಅವುಗಳೆಂದರೆ ರಕ್ಷಣಾತ್ಮಕ ನೀತಿ, ವಿಸೌಸಲಾತಿ ನೀತಿ ಮತ್ತು "ಅಭಿವೃದ್ದಿ ನೀತಿ. ರಕ್ಷಣಾತ್ಮಕ 
ನೀತಿಯು ಸಂವಿಧಾನಾತ್ಮಕ ಮತ್ತು ಕಾನೂನಾತ್ಮಕ ಹಕ್ಕುಗಳನ್ನು ಒಳಗೊಂಡಿದ್ದು, ಬರಡಕಟು 
ಜನರ ಹಿತಾಸಕ್ತಿಗಳನ್ನು ಕಾಪಾಡುವಂತಾಗಿದ್ದವು. ಮಿಸಲಾತಿ ನೀತಿಯು ವಿವಿಧ ಕ್ಷೇತ್ರಗಳಲ್ಲಿ 
ಮೀಸಲಾತಿಯನ್ನು ವಿಸ್ತರಿಸುವ ಯೋಜನೆಯನ್ನೊಳಗೊಂಡಿತ್ತು. ಅಭಿವೃ ದ್ದಿಯ"' 
ಕಾರ್ಯಕ್ರಮಗಳಿನ್ನು ಮತ್ತು ಚಟುವಟಿಕೆಗಳನ್ನು ಬುಡಕಟ್ಟು ಜನರ ಕಲಾಣಿ ಸಾಧಿಸಲು 
ಪ್ರಾರಂಭಿಸಲಾಯಿತು. ರಾಷ್ಟ್ರಪತಿಯವರ ಅನುಮೋದನೆಯಿಂದ ಅನೆಸೂಚಿತ 
ಬುಡಕಟ್ಟುಗಳ ಪಟ್ಟಿಗೆ ಸೇರಿಔ ಸಮುದಾಯಗಳು (ಬುಡಕಟ್ಟುಗಳು) ಸಂವಿಧಾನ ಬದ್ಧವಾಗಿ 
ವಿಶೇಷ ಸವಲತ್ತುಗಳನ್ನು ಪಡೆಯಬಹುದಾಗಿದ್ದು, ಆಯಾ ರೌಜ್ಯಗಳು ಸಹ ಸಂವಿಧಾನ ಬದ್ಧ 
ಮೀಸಲಾತಿಯ ಸೌಲೆಭವನು ತಮ ತಮ್ಮ ರಾಜದಲ್ಲಿ ಪರಿಶಿಷ್ಟ ಓಿಡಕಟ್ಟುಗಳೆಂದು 

ಪತಿಯವರು ಅಸುಮೋದಿಕದ ಪಟ್ಟಿಯಲ್ಲಿರುವ ಅನರಿಸೂಚಿತ ಬುಡಕಟುಗಳಿಗೆ 
Naan ನ ಬದ್ಧವಾದ ಸೌಲಭಗಳನ್ನು ಮತ್ತು ಮೀಸಲಾತಿಯ ಹಕ್ಕುಗಳನ್ನು ರಕ್ಷಿಸುವುದು 
ಆದ್ಯ ಕರ್ತವವಾಗಿರುತ್ತದೆ. ಅಔರಂತೆ ಸಂವಿಧಾನ ಬದ್ಧ ಕಾರ್ಯಾಕ್ರೆಮಗಳ ಜಾರಿಯ ಹೊಣೆ 
ಮೆತ್ತು ಜವಾಬ್ದಾರಿ ಸರ್ಕಾರದ್ದಾಗಿರುತ್ತದೆ. ಸಂವಿಧಾನದ ಕೆಲವು ಕಲಂಗಳು ಬುಡಕಟ್ಟುಗಳಿಗೆ 
ಸರ್ಕಾರದಿಂದ ನಶೇಷ ಉಪಚಾರ ಅಥವಾ ಮೀಸಲು ಸಲಿ ಪಡೆಯಲು ಅವಕಾಶ 
ಮಾಡಿಕೊಟ್ಟಿವೆ. 


ಸಂವಿಧಾನದ 46 ನೆಯ ಅನುಚ್ಛೇದವು ರಾಜದ ದುರ್ಬಲ ವರ್ಗಗಳ 
ಅದರಲ್ಲಿಯೂ ಬುಡಕಟ್ಟುಗಳ ಶೈ ಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸಬೇಕು 
ಹಾಗೂ ಸಾಮಾಜಿಕ ಅನಾ ಮೆಗದಂತೆ ರಕ್ಷಿಸಿ ಎಲ್ಲಾ ತರಹದ ಶೋ ಣೆಯಿಂದ 
ತಪ್ಪಿಸಬೇಕು ಎಂದು ಹೇಳುತ್ತದೆ. ಕಲಂ 244 ರ ಪ್ರಕಾರ ರಾಷ್ಟ್ರಪ ಪತಿಯವರು ಹೆಚ್ಚಿನ 
ಸಂಖ್ಯೆಯಲ್ಲಿ ಬುಡಕಟ್ಟು ಜನರಿರುವ ಪ್ರದೇಶವನ್ನು ಅನುಸೂಚಿತ ಪ್ರದೇಶಗಳೆಂದು 
ಘೋಷಿಸಬಹುದಾಗೆದೆ. ಆಯಾ ರಾಜ್ಯಗಳ ರಾಜ್ಯಪಾಲರುಗಳು ತಮ್ಮ ಪರಮಾಧಿಕಾರವನ್ನು 


ಉಪಯೋಗಿಸಿ ರಾಜ್ಯದ ಯಾವುದೇ ಭಾಗವನ್ನು ಅನುಸೂಚಿತ ಪ್ರದೇಶ ಎಂದು 
ಘೋಷಿಸುವ ಅಧಿಕಾರ ೫.11 ಅನುಚ್ಚೇದ 339 ಕೇಂದ್ರ ಸರ್ಕಾರದ 
ನಿರ್ದೇಶನದಂತೆ ರಾಜ್ಯ ಸರ್ಕಾರಗಳು ರಾಜ್ಯದ "ಅನುಸೂಚಿತ ಬುಡಕಟುಗಳ ಕಲಾಣಕ್ಕೆ 
ಅಗತ್ಯವಾದ ನಿರ್ದಿಷ್ಟ ಯೋಜನೆಗಳನ್ನು ಕೌರ್ಯಗತಗೊಳಿಸುವಂತೆ ಕಳಿಸುತ್ತದೆ 
ಸಂಪೆಧಾನದ 275 ನೇ ಅನುಚ್ಛೇದವು ಸಂವಿಧಾನದ ಸವಲತ್ತುಗಳನ್ನು ಅನುಷ್ಠಾನಗೊಳಿಸಲು 
ರಾಜ ಸರ್ಕಾರಗಳಿಗೆ ಸಹಾಯೆವನು ನೀಡುವ ಅವಕಾಶವನ್ನು ಮೌಡಿಕೊಟ್ಟಿದೆ' 
ಸಂಪಿಧಾನದ 330, 332 ಮತ್ತು 334 ರ ಕಲಂಗಳ ಅನುಸೂಚಿತ ಬುಡಕಟ್ಟಳೆಗಳಿಗೆ ಸರಿಸತ್ತು 
ಮತ್ತು ರಾಜ ವಿಧಾನಸಭೆಗಳಲ್ಲಿ ಮೀಸಲಾತಿಯ ಸವಲತ್ತುಗಳನ್ನು ಒದಗಿಸಿವ 

ಅವಕಾಶ ನು ಒದಗಿಸಿವೆ. ಸಂವಿಧಾನದ 335 ನೇ ವಿಧಿಯು ಅನುಸೂಚಿತ ಬುಡಕಟುಗಳಿಗೆ 
ನಾಗರಿಕ ಸೆಕೆವೆಗಳಲ್ಲಿ ಮೀಸಲಾತಿಯನ್ನು ಒದಗಿಸಿಕೊಂಡ ಅವಕಾಶವನ್ನು ಒದಗಿಸಿದೆ" 15 

16 ಮತ್ತು 19 ನೇ ಸಂವಿಧಾನದ ಅನುಟೀದಗಳು ಬುಡಕಟ್ಟುಗಳ ಹಿತಾಸಕ್ತಿಯನ್ನು ಮತು 
ಜೀವನವನ್ನು ಕಾಪಾಡುವ ಉದ್ದೇಶವನ್ನು ಹೊಂದಿವೆ. ಸಂಪಿಧಾನದ 5 ನೇ ಪಟ್ಟಿ[Shedule) 
ಭಾಗ “ಬ್‌ಪಾರಾ4ರ ಭಾಗವುಪ್ರ ಪತಿಔಂದು ರಾ ವು ಕಡಾಯವಾಗಿ ಬುಡಕಟ್ಟು 
ಪ್ರದೇಶ ಇರಲಿ ಅಥವಾ ಇಲ್ಲದಿರಲಿ ಆದರೆ ಅನುಸೂಚಿತ ಬುಡಕೆಟ್ಟುಗಳನ್ನೊಳಗೊರಿಡ 
ಒಂದು ಬುಡಕಟ್ಟುಸ ಸಲಹಾ ಎ ಸಮಿತಿಯನ್ನು ರಚಿಸುವ ಅವಕಾಶವನ್ನು ಒದಗಿಸಿದೆ. ಈ 
ಬುಡಕಟ್ಟುಸ ಸಲಹಾ ಸಮಿತಿಯ ಕಾಯನಿವೇನೆಂದರೆ ರಾ ಲ್ಲಿ ಬಿಡಕಟುಗಳ ಕಲಂನ 
ಮತ್ತು ಉನ್ನತಿಗೆ ಸಂಬಂಧಿಸಿದಂತೆ ಸಲಹೆ ಕೊಡುವುದಾ ತ್ತದೆ. ಬುಡ ಟ್ಟುಸ ಸಲಹಾ 
ಸಮಿತಿಯ ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಿಸಿದಂತೆ ನಿಯಮ ಮತ್ತು" ಕಾನೂನುಗಳನ್ನು 
ರೂಪಿಸುವ ಬಗ್ಗೆ ಚಚ್ಚಿ ಆ ಕಾನೂನುಗಳು ಬುಡಕಟುಗಳ ಪ ದೇಶಕ್ಕೆ 
ಅನ್ವಯಿಸುತ್ತವೆಯೋ ಅಥವಾ ಇಲ್ಲವೋ ಎಂಬ ಉದ್ದೇಶವನ್ನಿಟುಕೊಂಡು 
ಮೌಖ್ಯವಾಹಕಗಳಾಗಿ ಕೆಲಸ ನಿರ್ವಹಿಸಬೇಕಾಗುತ್ತದೆ“ನೀತಿ ನಿರೊಪಕರು, ಆಡಳಿತಗಾರರು 
ಮತ್ತೆ ಬುಡಕಟ್ಟು ಜನರು ಹಾಗೂ ಬುಡಕಟ್ಟೇತರ ಜನರಿಗೆ ಒಟ್ಟಿಗೆ ಕೆಲಸ ಮಾಡಲು ಈ 
ಬುಡಕಟ್ಟು ಸ ಸಲೆಹಾ ಸಮಿತಿಗಳು ಮುಖವಾದ "ವೇದಿಕೆಗಳಾಗಬೇಕಾಗುತ್ತದೆ. ಸಂವಿಧಾನದ 
ಅನುಚ್ಛೇದ 338 ರ ಪ್ರಕಾರ ಸಂವಿಧಾನೆ ಮುಖವಾದ ಸವಲತ್ತುಗಳಲ್ಲಿ ಒಂದಾದ 
ಬುಡಕಟ್ಟುಗಳ ಅಭಿವೃದ್ಧಿಗೆ ಮತ್ತು ಹಿತಾಸಕ್ಕಿಗಳಿಗೆ ಆಯುಕ್ತರನ್ನು ನೇಮಿಸುವುದು 
ಮುಖವಾದುದಾಗಿದೆ ಕೇಂದ್ರ ಸ ಸರ್ಕಾರ ಈ ಅನುಚ್ಛೇದದ ಪ್ರಕಾರ ವಿಶೇಷ ಅಧಿಕಾರಿಯನ್ನು 
ನೇಮಿಸುತ್ತದೆ. ಈ ಅಧಿಕಾರಿಯು ಬುಡಕಟ್ಟುಗಳ ಕಲಾಣ 'ಕಾರ್ಯಕ್ರಮಗಳನ್ನು 
ಜಾರಿಗೊಳಿಸುವುದರಲ್ಲಿ ಮುಖ ಪಾತ್ರವಹಿಸಬೇಕಾಗ್‌ತ್ತದೆ. ಅಲ್ಲದೆ ಆಗಾಗ್ಗೆ ಬರೆಡಕಟುಗಳ 
ಅಭಿವೃದ್ಧಿಗೆ ಅನುಷ್ಠಾನಗೊಂಡೆ ಕಾರ್ಯಕ್ರಮಗಳ ಪರಶೀಲನೆ ಮಾಡುವುದು, ಉಸುವಾರಿ 
ನೋ ಕೊಳ್ಳುವುದು ಈ ಅಧಿಕಾರಿಯ ಕರ್ತವವಾಗಿರುತ್ತದೆ. ಜೊತೆಗೆ ಒಟ್ಟಾರೆ ಬುಡಕಟ್ಟು 
ಜನರ ಸಂವಿಧಾನಾತ್ಮಕ ಹಿತಾಸಕ್ತಿಗಳನ್ನು ಕಾಪಾಡುವುದು ಈ ಅಧಿಕಾರಿಯ 
ಕರ್ತವ್ಯವಾಗಿರುತ್ತದೆ” 


ಸಮಿತ ಆಯೋಗಗಳು ಮತ್ತು ಬುಡಕಟ್ಟುಗಳಲ್ಲಿ ಬದಲಾವಣೆ 


ಸಂವಿಧಾನಾತ್ಮಕ ರಕ್ಷಣೆ ಮತ್ತು ಸವಲತ್ತುಗಳಲ್ಲದೆ ಭಾರತದ ಬುಡಕಟ್ಟುಗಳ 
ಬದುಕನ್ನು ಉತ್ತಮಪಡಿಸಲು ಹಲವು ಯೋಜನೆಗಳನ್ನು ಸರ್ಕಾರ ಕೈಗೊಂಡಿರುವುದು 
ಗಮನಾರ್ಹ ಸಂಗತಿ. ಅವುಗಳಲ್ಲಿ ಸಮಿತಿ ಮತ್ತು ಆಯೋಗಗಳನ್ನು ಸ್ಥಾಪಿಸುವುದು 
ಮುಖವಾದಂತಹದ್ವಾಗಿದ್ದು, ಆ "ಮೂಲಕ ಕಾರ್ಯಕ್ರಮಗಳನ್ನು! ರೂಪಿಸುವುದ ನ್ನು 
ಕಾಣಬಹುದಾಗಿದೆ” ಬುಡಕಟ್ಟು ಜನರಿಗೆ ಕನಿಷ ಸೌಲಭ್ಯಗಳನ್ನ ಒದಗಿಸುವ ನಿಟಿ ಟೆಸಲ್ಲಿ 
ಕಾರ್ಯತಂತ್ರ ರೂಪಿಸಲು 1961 ರಲ್ಲಿ ಕೇಂದ್ರ ಸರ್ಕಾಶಿ ದಾದಿರ್ರವರ ಅಧಕ್ಷತೆಯೆಲ್ಲಿ ಮೊಟ್ಟ 
ಮೊದಲ ಬುಡಕಟ್ಟು ಆಯೋಗವನು ರಚಿಸಲಾಯಿತು. ಈ ಆಯೋಗದ ಶಿಫಾರಸಿನಂತೆ” 
ಬುಡಕಟ್ಟುಗಳ ಸಮಗ್ರ ಯೋಜನೆಗಳನ್ನು ರೂಪಿಸಿ ಕನಿಷ ಅವಶಕತೆಗಳಾದ ಆಹಾರ” ನೀರು, 
ಉದ್ಯೋಗ, ಶಿಕ್ಷಣ, ಆರೋಗ್ಯ ರಸ್ತೆ ಸೌಕರ್ಯವನ್ನು ಒದಗಿಸಲೌಯಿತು. 1972 ರಲ್ಲಿ 
ರಚಿತವಾದ ಬುಡಕಟ್ಟು ಪ್ರದೇಶಗಳ ಅಬಿವದಿಯ'ಕಾರ್ಯಪಡೆಯು ಬುಡಕಟುಗಳ 
ಅಭಿವೃ ದಿಗೆ ನೀತಿಯು ರೂಪಿಸುವಾಗ 'ಪೇೌಸಿರೇಯ ಉದ್ಯೋಗ ಮತ್ತು ಸಾಮಾಜಕ 
ಸೂಚಕಗೆಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ಮಾಡಿತು. ಇದರಿಂದ ಬುಡಕಟ್ಟು 
ಜನರಿಗೆ ಅತ್ತೇ ಶೀಘದಲ್ಲಿ ಸೌಲಿಭಗಳನು ಒದಗಿಸಲು ಸಾಧವಾಗುತ್ತದೆ ಎಂಬುದು 
ಕಾರ್ಯಪಡೆಯ 'ಕುದ್ದೇಶವಾಗಿತ್ಕು. ನಂತರ 1980 ರಲ್ಲಿ ಬಿಡಕಟ್ಟುಗಳ ಅಭಿವೃದ್ಧಿಗೆ 
ಬುಡಕಟ್ಟು ಉಪಯೋಜನೆಯನ್ನು ರೂಪಿಸಲಾಯಿತು. ಈ ಯೋಜನೆಯು ಮೆಖ್ಯವಾಗಿ 
ಎರಡು 'ಅಂಶಗಳನ್ನು ಒಳಗೊಂಡೆತ್ತು. 


ಬುಡಕಟ್ಟುಗಳ ಸಾಮಾಜಿಕ-ಆರ್ಥಿಕ ಅಭಿವೃ ದ್ದಿ ಮತ್ತು ಶೋಷಣೆಯಿಂದ ಬುಡಕಟ್ಟು 
ಜನರನು ತಪಿಸೆವುದು. ಬುಡಕಟ್ಟು ಉಪಯೋಜನೆ? ಹಣಕಾಸಿನ ನೆರವನು ಕೇಂದ್ರ 
ಸರ್ಕಾರೆ ಮತ್ತೆ ರಾಜ್ಯ ಸರ್ಕಾರಗಳು ಒದಗಿಸಿದವು. ಈ ಯೋಜನೆಯ ಅಔಯಲ್ಲಿ ಶಕ್ಷಣ, 
ಆರೋಗ್ಯ ಮತ್ತು ವಸತಿ ಒದಗಿಸುವುದರ ಜೊತೆಗೆ ಕುಟುಂಬ ಆಧಾರಿತ ವರಮಾನದ 
ಯೋಜನೆಗಳಾದ ಕೃಷಿ, ಹೈನುಗಾರಿಕೆಗೆ ಸಹಕಾರ, ಬುಡಕಟ್ಟುಗಳ ಕರಕುಶಲ ಕಲೆಗೆ ಮತ್ತು 
ಇತರೆ ಪರಿಣಿತಿಗೆ ಹೆಚ್ಚು ಒತ್ತು ಕೊಡಲಾಯಿತು. ಬುಡಕಟ್ಟು'ಉಪಯೋಜನೆಯಲ್ಲಿ ಒಟ್ಟಾರೆ 
ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಗಮನಹರಿಸಿದ್ದರಿಂದ ಬುಡಕಟು ಜನರ ಅಭಿವೃದ್ಧಿಯನ್ನು 
ಅಷ್ಟೇನು ಸಾಧಿಸಿದಂತಾಗಲಿಲ್ಲ' ಆದರೂ, ಶಿಕ್ಷಣದ ಮಟ್ಟಿಗೆ ಹೇಳುವುದಾದರೆ ಬುಡಕಟು" 
ಅಭೆವೃದ್ಧಿಯನ್ನು ಸಾಧಿಸಿದಂತಾಯಿತು. ಇದರಿಂದ ಶೇಕಡ 95 ರಷ್ಟು ಬುಡಕಟ್ಟು ನೆಲೆಗಳು 
ಶಾಲೆಗಳೆನ್ನು ಹೊಂದಲು ಸಾ ಬಾಯಿ 


ಕರ್ನಾಟಕದ ಪ್ರಮುಖ ಬುಡಕಟ್ಟುಗಳು 


ರಾಜ್ಯದ ಬುಡಕಟ್ಟುಗಳಲ್ಲಿ ಅಧಿಕ ಸಂಖ್ದೆಯಲ್ಲಿ ಕಂಡು ಬರುವ ಅ ರೆ 
ನಾಯಕಡ ಅಥವಾ ನಾಯಕ (69%). ಇವರ'ನಂತರ ಕಾಡುಕುರುಬರು ಶೇ 
ರಷ್ಠಿದ್ದರೆ, ಮರಾಠಿ ನಾಯಕರು ಶೇಕಡ ರರ ಉಳಿದಂತೆ ಗೊಂಡಾರು ಡ್‌ 
ಮೂರರಷು, ಕೋಲಿಡಾರ್‌, ಜೇನುಕುರುಬ $ಮತು ಕೋಯ ತಲಾ ಶೇಕಡ ಎರಡರಷು 
ಕಂಡುಬರುತ್ತಾರೆ. ಕಡಿಮೆ ಜನಸಂಖ್ಯೆಯ ರಾಜ್ಯದ ಬುಡಕಟ್ಟುಗಳೆಂದರೆ ಯರವ, ಮೇದ, 


ಸೋಲಿಗಾ, ಮಲೆಕುಡಿಯ ಮತ್ತು ಹಸಲರು. ಇವರ ಪ್ರಮಾಣ ಶೇಕಡ ಒಂದು. ಕೊರಗರ 
ಜನಸಂಖ್ಯೆ ಶೇಕಡ ಒಂದಕ್ಕಿಂತಲೂ ಕಡಿಮೆ ಇದೆ. 


1996 ರಲ್ಲಿ ಕೇಂದ್ರ ಸರ್ಕಾರ ಎರಡನೇ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟುಗಳ 
ಆಯೋಗವನು 'ರಚಿಸಿದ್ದು, ದಿಲೀಪ್‌ ಸಿಂಗ್‌ ಬೂರಿಯವರನು ಅದರ ಅಧಕ್ಷರನ್ನಾಗಿ"” 
ನೇಮಕ ಮಾಡಿದೆ. ಈ ಆಯೋಗವು ಬುಡಕಟ್ಟುಗಳ ಅಭಿವೈದ್ದಿಗೆ ಮತ್ತು ಕೆಲಾಣಕ್ಕೆ 40 
ವರ್ಷಗಳ ಒಂದು ಯೋಜನೆಯನ್ನು ರೂಪಿಸಿದೆ. ಈ ಯೋಜೆನೆಯನು ಮುಖ್ಯ ಉದ್ದೇಶ 
ಭೂಮಿ, ನೀರು ಮತ್ತು ಅರಣ್ಣಕ್ಕೆ ಸೌಬಂಧಿಸಿದಂತೆ ಬುಡಕಟ್ಟು ಜನರ ಹಕ್ಕುಗಳ ಶಿಕ್ಷಣೆ” 
ಶಿಕ್ಷಣ, ಆರೋಗ್ಯ, ಉದ್ಯೋಗೆ ಗೆಮೆತ್ತು ಇತರೆ ಆರ್ಥಿಕ ಸ್ಥಿತಿಗತಿಗಳನ್ನು 
ಉತ್ತಮಪಡಿಸುದ್ರಿದಾಗಿದೆ' ಜುಲೈ 2003 ರಲ್ಲಿ ಆಯೋಗದ ಅಧ್ಯಕ್ಷರಾದ ಬೂರಿಯಾ ಮತ್ತು 
ಇತರೆ ಸದಸರು ನಮ ರಾಜ್ಯಕ್ಕೆ ಭೇಟಿ ನೀಡಿದಾಗ ಅವರು ಕನಾನೆಟಕದಲ್ಲಿ ಪ ಪ್ರಸುತ 
ಯಾವುದೇ ಬುಡಕೆಟ್ಟುಗಳು' ಇರುವ ಪ್ರದೇಶವನ್ನು ಅನುಸೂಚಿತ ಪ್ರ ದೇಶಗಳೆಂದು 
ಘೋಷಿಸಲಾಗಿಲ್ಲ. ಕರರೆರಾ ದಿಂದ? ಬುಡಕಟು ಪ್ರದೇಶಗಳನ್ನು ಅನುಸೂಚಿತ 
ಪ್ರದೇಶಗಳೆಂದು ಘೋಷಿಸಲ್‌ ಕೆಲವು ಬೇಡಿಕೆಗಳು ಬಂದಿವೆ ಎಂದರು. 


ಪಂಚವಾರ್ಷಿಕ ಯೋಜನೆಗಳು ಮತ್ತು ಬುಡಕಟ್ಟು ಬದಲಾವಣೆ 


ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬುಡಕಟುಗಳ ಅಭಿವೃ ದಿಗೆ 
ಪ್ರಾಮುಖ್ಯತೆ ಕೊಟ್ಟಿತ್ಲಾದರೂ ಸ್ಪಷ್ಟ ಮತ್ತು ವಿಶೇಷ ಗಮನಹರಿಸಲು ಸಾಧವಾಗಲೆಲ್ಲ. ಕೇವಲ 
ಅಲ್ಪಸ್ವಲ್ಪ ರಸನೋಜನೆಗಳನು ಅನೌಷ್ಠಾನಕ್ಕೆ ತರಲಾಯಿತು. ಮೊದಲನೇ ಖೆಂಚವಾರ್ಷಿಕ 
ಯೆಳೆಜನೆಯಲ್ಲಿ ಬುಡಕಟುಗಳ ಅಧಿಪ ದಿಗೆ ಒದಗಿಸಲಾದ ಹಣಕಾಸು ಶೇಕಡ ಒಂದರಷ್ಟು. 
ಎರಡನೇ ಯೋಜನೆಯಲ್ಲೆ ಕೆಲವು ಆಯ್ದ`ಬುಡಕಟ್ಟು ಪ್ರದೇಶಗಳಿಗೆ ವಿಶೇಷ 
ವಿವಿಧೋದ್ದೇಶ ಬುಡಕಟ್ಟು ಯೋಜನೆಗಳನ್ನು ಜಾಕೆಗೆ ತರಲಾಯಿತು. ಈ ಯೋಜನೆಗೆ 
ಮೀಸಲಿಟ್ಟೆ' ಹಣ ಶೇಕಡ?.90 ರಷು. 3 ನೇ" ಯೋಜನೆಯ ಅಡಿಯಲಿ ಬುಡಕಟು 
ಪ್ರದೇಶಗಳ ಸ್ಥಿತಿಗತಿಯನ್ನು ಸುಧಾರಿಸುವುದರ ಜೊತೆಗೆ ಅಭಿವೃ ದಿಯ ಪ್ರಕ್ರಿಯೆಯೆಲ್ಲಿ 
`ಮಡಕಟುಗಳು ಪಾಲೆಸೆಳುವಂತೆ ಅನುವು ಮಾಡಿಕೊಡುವ ಬಸಿಕಟ್ಟು ಅಬಿವದಿಯ 
ಬ್ಲಾಕ್‌ ಪದ್ಧತಿಯನ್ನು ಅನುಷ್ಠಾನಕ್ಕೆ ತರಲಾಯಿತು. ಈ ಯೋಜನೆಗೆ ಖರ್ಚು - ಮಾಡದ ಹಣ 
ಶೇಕಡ 0. 60 ನಾಲಿನೆಯ ಯೋಜನೆಯಲ್ಲಿ ಬುಡಕಟ್ಟು ಯೋಜನೆಯ ಮುಖವಾದ 
ಆಯಾಮವೆಂದರೆ ಶಾಸನಾತ್ಮಕ ಮತ್ತು ಕಾರ್ಯಾತ್ತಕ'ಅಂಶಗಳ ಮೂಲಕ ಬುಔಕಟ್ಟು 
ಜನರನ್ನು ಹೊರಗಿನವರ ಶೋಷಣೆಯಿಂದ ಮುಕ್ತಿಡಡಿಸುವುದಾಗಿತ್ತು. ಶೇಕಡ 0.50 ರಷ್ಟು 
ಹಣವನ್ನು ಈ ಯೋಜನೆಗೆ ವಯಿಸಲಾಯಿತು. ನಾಲ್ಕನೇ ಯೋಜನೆಯು ಬುಡಕಟ್ಟು" 
ಆರ್ಥಿಕೆತೆಯನ್ನು ಮುಖವಾಹಿನಿಯ ಆರ್ಥಿಕತೆಯೊಆಗೆ ವಿಲೀನ ಮಾಡಬೇಕೆನುವ ಡೆ 
ಒತ್ತು ಕೊಟಿತಖೆ. ಐದ ನೌ ಪಂಚವಾರ್ಷಿಕ ಯೋಜನೆಯಲ್ಲಿ ಇಡೀ ಬುಡಕಟ್ಟು | 
ಅಭಿವ ದ್ವಿಯನ್ನು ಸಮಸ್ಯೆಯನ್ನು ವಿಮರ್ಶಾತ್ಮಕವಾಗಿ ಪರಾಮರ್ಶಿಸಲಾಯೆತು ಮತ್ತು 
ಬುಡಕಟ್ಟು ಆಭಿವ ೃದ್ಧಿಯೆನ್ನು: ಎರಡು ಭಾಗಗಳನ್ನಾಗಿ ವಿಂಗಡಿಸಲಾಯಿತು. ಬುಡಕಟ್ಟುಗಳು 
ಹೆಚ್ಚಿಗೆ ಕರುವ ಪ್ರ ಡಿಡಿ ಮತ್ತು ಬುಡಕಟ್ಟುಗಳು ಅಲ್ಲಿಲ್ಲಿ ಚದುರಿರುವ ಪ್ರದೇಶ. ಶೇಕಡ 50 


ಕಿಂತ ಹೆಚು ಬುಡಕಟುಗಳ ಪ್ರ ದೇಶದಲಿ ಶೇಕಡ 65 ರಷು ಬುಡಕಟ್ಟು ಜನರು ಇರುವವರಿಗೆ 
ನೇ ಯೋಜನೆಯಲ್ಲಿ ಬುಡಕಟ್ಟು ಉಪಯೋಜನೆಯಿನು ತಯೌರಿಸಲಾಯಿತು. 
ಸಾಮಾನವಾಗಿ ಪ ಉಪೆಯೋಜನೆಯು ರಾಜ್ಯ ಮೆತ್ತು ಕೇಂದ್ರದ 
ಯೋಚೆನೆಗಳಿಗಿಂತ ಹೆಚ್ಚು ವ್ಯಾತ್ತಿಯುಳ್ಳದ್ದಾಗಿತ್ತು ಈ ಕೋಜನೆಯು ಬುಡಕಟ್ಟು 
ಜನರನ್ನು ಭೂಮಿಗೆ ಸಹಂಧಿದ ಸಂಬೆರಿಧಗಳಲ್ಲಿ ಶೋಷಣೆಯನು ತಪ್ಪಿಸುವುದು, 
ಲೇವಾದೇವಿದಾರರಿಂದ ಮುಕ್ತಿ ಒಂದು ಕಡೆಯಾದರೆ, ನೊಂದೆ ಪ್ರದೇಶಗಳನ್ನು 
ಅಭಿವೃದ್ದಿ ಪಡಿಸುವುದರ ಕಡೆಗೆ ಪ್ರಾಮುಖ್ಯತೆ ಕೊಟ್ಟಿತು. ಈ ಯೋಜನೆಯ ಮೂಲ 
ಉದ್ದೇಶ'`ಬುಡಕಟ್ಟು ಜನರ ಸ ೦ಘಟನಾಕ್ವಕ ಸಾಮರ್ಥ ಮತು ಸಸಾಮರ್ಥವನ್ನು 
ಬೆಳೆಸೆಲೋಸುಗ ಸಾಮಾಜಿಕ ಮತ್ತು ಆರ್ಥೆಕ ಅಭಿವೈದ್ದಿಯ ಪ್ರಕ್ರೆಯೆಯೆನ್ನು 
ತ್ವರಿತಗೊಳಿಸುವುದಾಗಿತ್ತು. 


ಕರ್ನಾಟಕದ ಬುಡಕಟ್ಟುಗಳ ಜನಸಂಖ್ಯೆ ಮತ್ತು ವಾಸಿಸುವ ಪ್ರದೇಶಗಳು. 


1991 ರ ಜನಗಣತಿಯ ಪ್ರಕಾರ ವ ಬುಡಕಟ್ಟು ಜನಸಂಖ್ಯೆ 19,15,691. 
ಇವರು ರಾ ಒಟ್ಟು ಜನಸಂಖೆರ ಶೇಕಡ 4.26 ರಷಿದಾರೆ. ಕರ್ನಾಟಕ ರಾಜದಲ್ಲಿ 
ಅಧಿಕೃತವಾಗಿ 49 ಬೌಡಕಟ್ಟುಗಳನ್ನು ಪರಿಶಿಷ್ಟ ಪಂಗಡಗಳ?! ಸೇರಿಸಲಾಗಿದೆ. ರೆ ಇನ್ನೂ 
ಕೆಲವು ಬುಡಕಟ್ಟುಗಳು ರಾಜ್ಯದಲ್ಲಿ ಇವೆ ಎಂದು ಸಮಾಜಶಾಸ್ತ್ರೀಯ ಮತ್ತು 
ಮಾನವಶಾಸ್ತ್ರೀಯ ಅಧಯೆನಗಳಿಂದ ತಿಳಿದು ಬಂದಿದೆ. ರಾಜ್ಯದಲ್ಲಿ 1981 ಮತ್ತು 1981 ರ 
ನಡುವೆ ಬುಡಕಟ್ಟು ಜನೆಸಂಖ್ಯೆಯು ಬಹಳ ಹೆಚ್ಚಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿ, 
ಚಿತ್ರದುರ್ಗ, ಕೊಡಗು, ಕೋಲಾರ, ಮೈ ಸೂರು, ಜಮಕೂರು ಜಿಲ್ಲೆಗ ಲಿ ಅಧಿಕ 

ಸಂಖೆ ಲ್ಲಿ ಬುಡಕಟ್ಟು ಜನರು ಕಂಡು ಬಂದರೆ, ನಂತರದ ಸಾನ ಬೆಂಗಳೂರು, ಬೆಳಗಾವಿ, 
9 ರ್‌, ವಿಜಯಪುರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಕಲಬುರಗಿ ಮತ್ತು 
ಶಿವಮೊಗ್ಗ ಜಿಲ್ಲೆಗಳದ್ದು. ಉತ್ತಿರ ಕನಡ, ಮಂಡೆ" ಮತ್ತೆ ಹಾಸಿನ ಜಿಲ್ಲೆಗಳಲ್ಲಿ ಬುಡಕಟ್ಟು ಜನರ 
ಸಂಖ್ಯೆ ಆಯಾ ಜಿಲ್ಲೆಯ ಶೇಕಡ ಬಂದರಷ್ಟಿದೆ 


ಬುಡಕಟ್ಟು ಉಪಯೋಜನೆಯನ್ನು ಪರಿಣಾಮಾತ್ಸಕವಾಗಿ ಜಾರಿಗೆ ತರಲು 184 
ಸಮಗ್ರ ಬುಡಕಟ್ಟು ಅಭಿವೃಧಿ ಯೋಜನೆಗಳು (7೧೫೨) 277 ಬುಡಕಟು ಪ ಪ್ಯಾಕೆಟ್ಸ್‌ 
ಅಂದರೆ ಮಾರ್ಪಡಿಸಿದ ಪ್ರದೇಶ ಅಭಿವೃದಿ ವಿಧಾನ (ADA) 73 ಪ್ರಾಚೇನ ಬುಡಕಟ್ಟು 
ಗುಂಪುಗಳ ಸೂಕ್ತ ಯೋಜನೆಗಳು ಮತ್ತೆ 32 ಗುಂಪುಗಳನು ಸ್ಥಾಪಿಸಲಾಯಿತು. ಈ" 
ವಿಶೇಷ ಯೋಜನೆಯಲ್ಲಿ ತೊಡಗಿಸಿದ `ಹಣ ಶೇಕಡ 3.1 ರಷ್ಟು. $ ಇದು ಕಳೆದ ಒಂದು, 
ಎರಡು, ಮೂರು ಹಾಗೂ ನಾಲನೇ ಯೋಜನೆಗಳಲ್ಲಿ ವಯ ಸಿದ ಹಣಕ್ಕಿಂತ 
ಹೆಚ್ಚಾಗಿರುವುದು ಗಮನಾರ್ಹ ಸಂಗತಿ. 6 ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಶೇಕಡ 
5.67 "ರಷ್ಟು ಹಣವನ್ನು ಬುಡಕಟು ಅಭಿವೃ ದಿಗೆ ಮೀಸಲಿಡಲಾಯಿತು. ಬುಡಕಟ್ಟು 
ಉಪಯೋಜನೆಯ ವಿಧಾನವು ಬುಡಕಟ್ಟು'ಯೋಜನೆಯ ಮುಖ ಸಾಧನವಾಗಿ 
ಉಳಿದಾಗೂ, ವಾಸ್ತವವಾಗಿ ಏಳನೇ ಯೋಜನೆಯಲ್ಲಿ ಗುಂಪು ಅಭವೃದ್ದಿವಿಧಾನ ಅಥವಾ 
ಸಮುದತೆಯ ಅಭಿವೃದ್ಧಿ ವಿಧಾನವನ್ನು ಬಳಸಿ 73 ಪ್ರಾಚೀನ ಬುಡಕಟ್ಟುಗೆಳನ್ನು 


ಗುರುತಿಸಲಾಯಿತು. ಶೇಕಡ 6.67 ರಷು ಹಣವನು ಈ ಯೋಜನೆಗೆ ಖರ್ಚು 
ಮಾಡಲಾಯಿತು. 8 ನೇ ಯೋಜನೆಯೆಡಿಯಲ್ಲೆ"ವಿಶೇಷ ಕಾರ್ಯ ತಂತ್ರ ರೂಪಿಸುವುದರ 
ಜೊತೆಗೆ ಬುಡಕಟ್ಟು ಜನರ ಪ್ರಗತಿಗೋಸ್ಫರ ಕೇಂದ್ರ ಸರ್ಕಾರವು ರಾಜ್ಯ ಮತ್ತು ಕೇಂದ್ರಾಡಳಿತ 
ಪ್ರದೇಶಗಳಿಗೆ ಹಣಿಕಾಸಿನ ನೆರವನ್ನು ವಿಸ್ತರಿಸಿತು. ಈ ಯೋಜನೆಯಡಿಯಲ್ಲಿ ಬುಡಕಟ್ಟು 
'ಹೋಜನೆಗೆ ರಾಷ್ಟ್ರೀಯ ಆದಾಯಿದ ಶೇಕಡ 8ರಷನು ಖರ್ಚು ಮಾಡಲಾಗಿದೆ. 9ನೇ " 
ಯೋಜನೆಯಲ್ಲಿ ಬುಡಕಟ್ಟು ಜನರನ್ನು ಸಶಕ್ಷರನಾಗೆಸುವುದರ ಜೊತೆಗೆ ಸಮಾಜದ 
ಇನುಳಿದ ದುರ್ಬಲ ವರ್ಗಗಳನ್ನು ಗಔಿನೆಗೆ ತೆಗೆದುಕೊಂಡು ಸರ್ಕಾರೇತರ ಸ ಸಂಸ್ಥೆಗಳ 
ಸಹಕಾರದಿಂದ ಅಭಿವೃದ್ದಿಯ ಕಾರ್ಯಗಳನ್ನು ಕೈಗೊಳ್ಳಲಾಯಿತು. ಈ ಯೋಜನೆಗೆ 
ವಯಿಸಿದ ಹಣ ಶೇಕಡ 5.97 ರಷ್ಟು. 10 ನ ಯೋಬೆನೆಯ ಬುಡಕಟ್ಟು ಅಭಿವೃದ್ದಿಯ 
ಏಧಾನವೆಂದರೆ ಬುಡಕಟ್ಟು ಆಧಿಕ ಕತೆಯನ್ನು ಹೊರಗಿನ ಮಾರುಕಟ್ಟೆಗಳಿಂದ ರಕ್ಷಿಸುವುದು 
ಮತ್ತು ಪ್ರೋತ್ಸಾಹ ಸುವುದು. ಅಲ್ಲದೆ ಕಿರು ಪ್ರಮಾಣದ ಅರಣ ಉತ್ಪನ್ನಗಳಾದ ಔಷಧ 

ಸಸಗಳನು ಬುಡೆಕಟು ಜನರು ಉಪಯೋಗಿಸಿಕೊಳ್ಳಲು ಬೌದ್ಧಿಕ ಈ ಆಸ್ತಿಯ ಹಕ್ಕುಗಳಲ್ಲಿರುವ 
ಹೆಲಭಗಳನ್ನು ಒದೆ ಗಿಸುವುದು. 


6.3 ಬುಡಕಟ್ಟು ಸಮುದಾಯಗಳ ಅಭಿವೃದ್ದಿಯಲ್ಲಿ ಸರ್ಕಾರ ಮತ್ತು ಸ್ವಯಂ ಸೇವಾ 
ಸಂಸ್ಥೆಗಳ ಪಾತ್ರ 
ಬುಡಕಟ್ಟು ಅಭಿವೃದ್ದಿಯ ವಿಧಾನಗಳು 


ಸ್ವಾತಂತ್ರ್ಯಾನಂತರ ಭಾರತ ಸರ್ಕಾರವು ಹಲವು ಅಭಿವೃದ್ಧಿ ಯೋಜನೆಗಳನ್ನು 
ಕೈಗೊಂಡಿತು. ಅವುಗಳಲ್ಲಿ ಬುಡಕಟ್ಟು ಅಭಿವೃದ್ದಿಯೂ ಒಂದ ಮಹತ್ತವಾದ 
ಕಾರ್ಯಯೋಜನೆಯಾಗಿತು. ಮೆಹಾತ ಗಾಂದೀಜಿ, ಜವಾಹರಲಾಲ್‌ ನೆಹರು, ತಕರ 
ಬಾಪಾ ಮುಂತಾದ ಮಹನೀಯರುಗಳು ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ಹಲಪ್ರೆ 
ಅಭಿವೃದ್ದಿ ನೀತಿಗಳನ್ನು ಪ್ರಸ್ತಾಪಿಸಿ ಅಂದೇ ರೂಪಿಸಿದ್ದರು. ಹಾಗಾದರೆ ಏ3ತಕಟು ಜನರ 
ಅಭಿವೃದ್ದೆ ಹೇಗಾಗಬೇಕು? ಯಾವ ತೆರನಾದ ನೀತಿಗಳು ಅಥವಾ ಯೋಜನೆಗಳು 
ಬುಡಕಟು ಜನರ ಅಭಿವೃದ್ದಿಗೆ ಪೂರಕವಾಗಿ ಸಹಾಯಕವಾಗುತ್ತವೆ? ಯೋಜನೆಗಳ ಸ್ವರೂಪ 
ಹೇಗಿರಬೇಕು? ಬುಡಕಟ್ಟುಗೆಳು ಪ್ರತ್ನೇಕತೆಯನ್ನು ಉಳಿಸಿಕೊಳಬೇಕೆ? ಅಥವಾ ರಾಷ್ಟ್ರೀಯ 
ಸಮುದಾಯದಲ್ಲಿ ವಿಲಿಸಿನವಾಗಬೇ ಈ ತೆರೆನಾದ ಪ್ರಶ್ನೆಗಳ ಸಮಾಜಶಾಸ್ತ್ರಜ್ಞರ ಮತ್ತು 
ಮಾನವಶಾಸ್ತ್ರಜ್ಞರ' ತಲೆಹೊಕ್ಳು ನಿದ್ರೆಗೆಡಿಸಿದವು. ಪರಿಣಾಮವಾಗಿ ಇಬ್ಬರು ವಿದ್ವಾಂಸರಾದ 
ವೆರಿಯರ್‌ ಎಲಿನ್‌ ಮತ್ತು ಔ. ಎಸ್‌. ಗುರ್ರೆ ನಡುವೆ ಈ ಪ್ರಶ್ನೆಗಳ ಬಗೆಮತ್ತು ಬ3ತಕಟ್ಟುಗಳ 
ಸಮಸ್ಯೆ ಮತ್ತು ಕೆಭಿವೃದ್ಧೆಯ ಬಗ್ಗೆ ವಾದ ವಿವಾದಗಳು ನಡುವೆ ಮಹೆತ್ತಪೂರ್ಣ ಚರ್ಚೆಗಳು 
ನಡೆಯಲು ಅವಕಾಶಪಮೊಯಿತು. ಆ ಸಮಯದಲ್ಲಿ ವೆರಿಯರ್‌ ಎಲೆಸ್‌ರವರು The 78183 
(1939) ಮತ್ತು The Aboriginals (1944) ಎಂಬ ಎರಡು ಬುಡಕ ಅಧಯನಗಳ ಬಗ್ಗೆ 
ಪುಸ್ತಕಗಳನ್ನು ಪ್ರ ಪ್ರಕಟಿಸಿದರು. ಈ ಪುಸ್ತಕಗಳಲ್ಲಿ ಎಲ್ವಿನ್‌ ರವರು “ಬುಡಕಟ್ಟುಗಳನ್ನು 
ಹೊರಗಿನಔರಿಂದ ರಕ್ಷಿಸಲು ಪ್ರತ್ನೇಕವಾಗಿಡಬೇಕ” ಎಂದು ಪ್ರತಿಪಾದಿಸಿದ್ದರು. ರಿಯರ್‌ 
ಎಲ್ಫಿನ್‌ ರವರು ಬುಡಕಟ್ಟುಗಳ ಸಂಸ್ಥ ಸೃತಿಯನ್ನು ಉಳಿಸಿಕೊಳ್ಳುವುದು ಮಾತ್ರವಲ್ಲದೇ 


ಅವರನ್ನು ಪ್ರ ರು ಬೆಳೆಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದರು. ಆದರೆ ಪ್ರಸಿ 
ಸಮಾಜಶಾಸ್ತ್ರಜ್ಞ ಪೆ ಪ್ರೊ. ಜಿ. ಎಸ್‌. ಗುರ್ರೆರವರು ಬುಡಕಟ್ಟುಗಳು “8 ಹಿಂದುಳಿದ 

ಹಿಂದೂ ಗಳಾಗಿದ್ದು, ಮುಖ್ಯವಾಹಿನಿಯಲ್ಲಿ ವಿಲೀನವಾಗುವುದೇ ಒಳಿತು” ಎಂಬ 
ಅಭಿಪ್ರಾಯ ಹೊಂದಿದ್ದರೆ. ಮುಂದುವರಿದು ಗುರ್ರೆಯವರು “ಭಾರತದ ಬುಡಕಟ್ಟುಗಳು 
ಬಹುದೊಡ್ಡ ಜನಸಂಖೆ ೦ದ ಬೇರ್ಪಟ್ಟಿರುವುದೇ ಅವರ ಹಿಂದುಳಿದಿರುವಿಕೆಗೆ ಕಾರಣ” 
ಎಂದು ನಂಬಿದ್ದರು. ಆದ್ದರಿಂದ ಬುಡಕಟಗಳ ಕಡು ಬಡತನವನು ಹೋಗಲಾಡಿಸಲು 
ಮತ್ತು ಜೀವನ ಮಟ್ಟವನ್ನು ವೃದ್ಧಿಸಲು ಮುಖ್ಯವಾಹಿನಿಯಲ್ಲಿ ವಿಶೇನ ಮಾಡಬೇಕು 


ಎಂಬುದಾಗಿ ಅಬಿಪ್ರಾ ವಿ. 
ಟೆ 
ಬುಡಕಟ್ಟು ವಿವಾಹ 


ಲ 


ಒಬ್ಬ ಮಹಿಳೆ ಒಬ್ಬರಿಗಿಂತ ಹೆಚ್ಚು ಪುರುಷರನ್ನು ವಿವಾಹ ಮಾಡಿಕೊಂಡರೆ ಆ ವಿಧದ 
ವಿವಾಹಕೆ ಬಹುಪತಿತ್ವ ವಿವಾಹ ಎಂದು ಕರೆಯುತ್ತಾರೆ. ಬಹುಪತಿತ್ವ ವಿವಾಹ ಪದ್ಧತಿಯು 
ಭಾರತದ ಹೆಚ್ಚಿನ ಬ3ಡಕಟುಗಳಲ್ಲಿ ಆಚರಣೆಯಲೆರದೇ ಕೆಲವು ಓಔಡಕಟ್ಟುಗಳಲ್ಲಿ ಮಾತ್ರ 
ಕಂಡು ಬರುತ್ತದೆ. ನೀಲಗೆರಿಯ ತೋಡ ಬುಡಕಟುಗಳಲ್ಲಿ ಮತ್ತು ಮೇಘಾಲಯದ 
ಖಾಸೀಗಳಲ್ಲಿ ಈ ರೀತಿಯ ಮದುವೆ ಪದ್ದತಿ ರೂಢೆಯಲ್ಲೆದೆ. ತೋಡರಲ್ಲಿ ಹೆಣ್ಣು ಶಿಶುಹತ್ಯೆ 
ರೂಢಿಯಲ್ಲಿದ್ದುದರಿಂದ ಸ್ತ್ರೀಯರ ಸಂಖ್ಯೆ ಕಡಿಮೆಯಾಗಿ ಈ ಪದ್ದತಿ 
ಅನಿವಾರ್ಯವಾಯಿತು ಎಂದು ನಂಬಲಾಗಿದೆ. ಇವರಲ್ಲಿ ಮುಕ್ತ ಪ್ರೇಮದಲ್ಲಿ 
ವಿಶ್ವಾಸವಿರುವುದರಿಂದ ಕನ್ಯೆ ಒಬ್ಬನನ್ನು ವಿವಾಹವಾದ ನಂತರ ಅವಳು ಅವನ 
ಸಹೋದರರಿಗೂ ಪತ್ನಿಯಾಗುತ್ತಾಕೆ. ಇವರಲ್ಲಿ ಗರ್ಭಿಣಿಯರಾದ ಸ್ತ್ರೀಯರನ್ನು ಪುರುಷರು 
ವಿವಾಹವಾಗುತಾರೆ. ಬಬನಿಗಿಂತ ಹೆಚ್ಚು ತಂದೆಗಳಿರುವ ಮಕ್ಕಳು ಆದ್ಯ ಷ್ಣವಂತೆರೆಂದು 
ತೋಡರು ಭಾವಿಸುತಾರೆ. 


ವಿದ್ವಾಂಸರುಗಳ ವಾದ, ಚರ್ಚೆ, ಪ್ರತಿಪಾದನೆ ಮತ್ತು ಸಂವೇದ ನೆಗಳದೃ ಷ್ಠಿಕೋನ 
ಏನೇ ಇದ್ದರ), ಇಂದು ಬುಡಕಟುಗಳ ಸ ಸಾಮಾಜಿಕ ಆರ್ಥಿಕ ಮತು ಸಾಂಸ ಸ್ಪತಿಕ್‌ 
ಪರಿಸರೀಯ ಸ್ಥಿತಿಗತಿಗಳನ್ನು ಅವೆಲೋಕಿಸಿದರೆ, ಕೈಗಾರೀಕರಣ, ಸಗರೀಹೆಣ, 
ಆಧುನೀಕರಣ”: ಮತ್ತು ಪ್‌ಶಾತೀಕರಣದ ಪ್ರಕ್ರಿಯೆಗಳು ಬುಡಕಟ್ಟು ಜನಜೀವನದ ಮೇಲೆ 
ಪ್ರಭಾವ ಬೀರುತ್ತಿರುವುದು ಕ8ಡು ಬರುತಿದೆ" ಒಂದು ವೇಳೆ ನಾವು ಬುಡಕಟ್ಟುಗಳನ್ನು 
ಪ್ರತ್ನೇಕವಾಗಿಟು ! ಅವರನ್ನು ಸಂರಕ್ಷಿಸುತ್ತೇಷೆ ಮತ್ತು ಅವರ ಅಭಿವೃ ದ್ವಿಯನ್ನು ಸಾಧಿಸುತ್ತೇವೆ 
ಎಂದು ಹೇಳೆದರೆ ಅದತ ಅಪ್ಪಟ ಸ ಸುಳ್ಳಾಗುತ್ತದೆ. ಕಾರಣ ಬುಡಕಟ್ಟ ಜನರ ಮತ್ತು ಅವರ 
ಸಂಸ್ಕತಿಯ ಮೇಲೆ ಈ ಮೆಲೆ ಹೇಳಿದ ಪ್ರತ್ರೆಯೆಗಳು ಬಿರುಗಾಳೆಯಾಗಿ ಬೀಸಿ ತಲ್ಲಣವನ್ನು 
ಎ ಸತ್ತಿವೆ. ನಾವು ಎಷ್ಟೇಪ್ರ ಪ್ರಯತ್ನ ಪಟ್ಟರೂ ನಗರೀಕರಣ, ಆಧುನೀಕರಣ ಪ್ರಕ್ರಿಯೆಗಳ” 
ಪ್ರಭಾವವನು ತಪಿಸಲಿಕೆ ಸಾಧವಿಲ್ಲಿ ಮತ್ತು ಇವು ಈಗಿನ ಸಮಾಜಗಳ ಬದ ಲಾವಣೆಯ 
ಅವಿಭಾಜ್ಯ ಅಂಗಗೆಳಾಗೆವೆ. ಓಂದು ವಾದದ ಪ್ರಕಾರ ಬುಡಕಟ್ಟಿನ ಸಂಸ್ಕೃತಿಯು 
ನಾಶವಾಗುತ್ತಿದೆ, ಅದನ್ನು ರಕ್ಷಿಸಿ ಬುಡಕಟ್ಟಿನ ಸಂಸ್ಕೃತಿಯ ಅನನ್ನತೆಯೆನ್ನು 
ಉಳಿಸಿಕೊಳ್ಳಬೇಕು ಎಸಬುದು. ಆದರೆ ಬುಡಕಟ್ಟುಗಳಿಗೆ ಕೇಪೆಲ ಸಾಂಸೃತಿಕ ಅನನ್ಯತೆಗಳಿರದೆ 


ಇತರೆ ಸಾಮಾಜಿಕ- ಆರ್ಥಿಕ ಅಥವಾ ಇನ್ನಿತರೆ ಅನನತೆಗಳು ಇರುತ್ತವೆ. ಉದಾಹರಣೆಗಾಗಿ 
ಬುಡಕಟ್ಟುಗಳ ದೇಶೀಯ ತಂತ್ರಜ್ಞಾನ ಮೆತು ಬುಡಕಟ್ಟುಗಳ ದೇಶೀಯ ಔಷಧ ಪದ್ಧತಿ 
ಇಂದು ಇವುಗಳ ಸಂರಕ್ಷಣೆ ಅತಗತೆವಾಗಿದೆ. ಇವುಗಳನ್ನು ಕಾಪಾಡಿ ಇವುಗಳಿಗೆ ಜಾಗತಿಕ 
ಮಾರುಕಟ್ಟೆಯನ್ನು ಒದಗಿಸಬೇಕಾಗುತ್ತದೆ. ಕಾಲ ಕಳೆದಿಂತೆಲ್ಲಾ ಹಲವು ತೆರನಾದ 
ಪ್ರಭಾವಗಳೆಗೆ ತುತ್ತಾಗಿ ಬುಡಕಟ್ಟುಗಳಲ್ಲಿ ಸಾಮಾಜಿಕ ಚಲನೆ ಮತ್ತು ಬದಲಾವಣೆ 
'ಕುಂಟಾಗುವುದರಿಂದ ಬುಡ: ಸಂಸ್ಕೃತಿ ಮತ್ತು ಅವರ ಸಾಂಪ್ರದಾಯಿಕ ತಂತ್ರಜ್ಞಾನವನ್ನು 
ರಕ್ಷಿಸುವುದು ಅನಿವಾರ್ಯವಾಗಿದೆ. ಸ ಬುಡಕಟುಗಳು ಅರಣಗಳಲ್ಲಿ 
ತಲೆತಲಾಂತರದಿಂದ ವಾಸಿಸುತ್ತಾ ಅರಣ ಜೀವಿಗಳಿಗೆ ತೊಂದರೆ ಮಾಡೆದಂತೆ ಮತ್ತು 
ಗಿಡಮೂಲಿಕೆಯೂ ಔಷದಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದು ಅರಣ್ಯಗಳ ಅವಿಭಾಜ್ಯ 
ಅಂಗವಾಗಿದ್ದಾರೆ. ಇಲ್ಲಿ ನಮ್ಮ ಮುಂಔರುವೆ'ಪ್ರ ಶೈೆಗಳೆಂದರೆ ಬುಡಕಟ್ಟುಗಳು ತಮ್ಮ ಪೌಡಿಗೆ 
ತಾವು ತಮ್ಮ ಮೂಲ ಸಂಸ್ಥತಿಯಲ್ಲಿ ಇರಬೇಕೆ? ಅಥವಾ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ 
ಪಾಲೊಳಿವಂತೆ ಮಾಡಬೇಕೆ? ಅಥವಾ ಸಮಾಜದ ಭಾಗವಾಗಬೆಷ್‌' ಎಂಬುದು. ಹೇಗೊ 
ಸಾಮಾಔಕ ಪರಿವರ್ತನೆಗಳ ಪ್ರಭಾವ ಬುಡಕಟ್ಟು ಜನರ ಮೇಲೆ ಆಗುವುದರಿಂದ, 
ಬುಡಕಟ್ಟು ಜನರ ಸಂಸ್ಥತಿ, ನೆಲ, ಜಲ, ಅದರ ಸಾಂಪ್ರದಾಯಿಕ ಕಸುಬು ತಂತ್ರಜ್ಞಾನವನ್ನು 
ಸಂರಕ್ಷಿಸಿಕೊಂಡೇ ಅಮೆನ್ನು ನಿಜವಾದ ಅಭಿವೃದ್ಧಿಯ ದಿಕ್ಕಿನತ್ತ ತರುವುದು 
ಸೂಕ್ತಜಾದುದಾಗಿದೆ. ಮೂಲ ಸೌಕರ್ಯಗಳಾದ ನೀರು? ವಿದುತ್‌, ರಸ್ತೆ, ಶಾಲೆ ಮುಂತಾದ 
ಸೌಲಭಗಳನ್ನು ಕಲ್ಪಿಸಿ ಜೀವನ ಮಟ್ಟವನ್ನು ಉತ್ತಮ ಪಡಿಸುವುದಾಗಿರುತ್ತದೆ. ಈ 
ಹಿನ್ನಲೆಯಸ್ಸಿ ಬುಡಕಟ್ಟು ಆಯೋಗದ" ರಾಷ್ಟ್ರೀಯ ಅಧ್ಯಕ್ಷರು ಹೇಳಿರುವಂತೆ “ಎಷ್ಟೋ 
ಬರಿಡಕಟ್ಟು 'ಪುನ್ಪಸತಿ “ಯೋಜನೆಗಳು ವಿಫಲಿವಾಗಿವೆ''ಓಂದಿದ್ದಾರೆ. ಪುನದ್ವಸತಿ 
ಕಾಲೋನಿಗಳಲ್ಲಿ": ವಿದ್ಯುತ್‌, ರಸ್ತೆ ಶಾಲಾ ಸೌಲಭಗಳ ಕೊರತೆ ವಿದ್ದು ಕಾಣದೆ. ಈ ನಿಟ್ಟಿನಲ್ಲಿ 
ಬುಡಕಟುಗಳ ಅಭಿಔ ೈದಿಯನ್ನು ಸಾಧಿಸಬೇಕಾದರೆ ಬುಡಕಟುಗಳು ವಾಸಿಸುವ 

ಪ್ರ ಪ್ರದೇಶಗಳನ್ನು ಪರಿಶಿಷ್ಠ ಬಿಡೆಕೆಟ್ಟುಗಳಪ್ರ ದೇಶಗಳೆಂದು ಘೋಷಿಸಿ ಅಗತ ಸೌಲಭಗಳನು 
'ಏದಗಿಸಬೇಕಾಗುತ್ತದೆ“ಅಲ್ಲದೆ ಕರ್ನಾಟಕ ರಾಜ್ಯದ ಕೆಲವು ಪ್ರ ಪ್ರದೇಶಗಳನೆಸ್ನಿಳಗೊಕಿಡಂತೆ 
ಹಲವು ಬುಡಕಟ್ಟು ನೆಲೆಗಳು ಕಂದಾಯದ ದಾಖಲಾತಿಗಳಲ್ಲಿ ನಮೂದಿಸೆಲ್ಪಟ್ಟಿಲ್ಲ. ಅಂತಹ 
ಬುಡಕಟ್ಟು ನೆಲೆಗಳನ್ನು ಗುರುತಿಸಿ ಕಂದಾಯ ಗ್ರಾಮಗಳೆಂದು ಘೋಷಿಸಬೇಕು. ಆಗ 
ಮಾತ್ರ ಸರ್ಕಾರದ ಯೋಜನೆಯ ಕಾರ್ಯಕ್ರಮಗಳು ನೇರವಾಗಿ ಬುಡಕಟು ಜನರಿಗೆ 
ತಲುಪಲು ಸಾಧವಾಗುತ್ತದೆ. ಮುಖವಾಗಿ ಶಾಲೆಗಳನ್ನು ಸ್ಥಾಪಿಸಿ ಪ್ರಾಥಮಿಕ ಶಿಕ್ಷಣವನ್ನು 
ಕೊಡುವುದು ಮುಖ್ಯವಾಗುತ್ತದೆ. ಔೊತೆಗೆ ಉನ್ನತ ಶೆಕ್ಷಣಕ್ಷ; ಪ್ರೇರೇಪಿಸುವುದು, ಇಂದಿನ 
ಅಗತ್ಯಗಳಲ್ಲಿ ಒಂದಾಗಿದೆ. 


ಬುಡಕಟ್ಟು ಕುಟುಂಬ 
ಭಾರತದ ಕೆಲವು ಬುಡಕಟ್ಟುಗಳಲ್ಲಿ ಮಾತೃ ಪ್ರಧಾನ ಕುಟುಂಬ ಪದ್ಧತಿ 


ರೂಢಿಯಲ್ಲಿದೆ. ಮೇಘಾಲಯದೆ' ಖಾಸೀ ಬುಡಕಟು ಜನರು ಮಾತೃ ಪ್ರಧಾನ ಕುಟುಂಬ 
ಪದ್ಧತಿಯನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಇದೇ ಬೀತಿ ಜಾತಿ ವ್ಯವಸ್ಥೆಯಲ್ಲಿ ಬರುವ 


ಕೇರಳದ ನಾಯಲ್ಗಳಲ್ಲಿ ಮಾತೃ ಪ್ರಧಾನ ಕುಟುಂಬ ಪದ್ಧತಿಯನ್ನು ತರವಾಡ್‌ ಎಂದು 
ಕರೆಯುತ್ತಾರೆ. 


ಮಾತೃಪ ಪ್ರ ಧಾನ ಕುಟುಂಬ ಪದ್ದತಿಯಿರುವ ಖಾಸೀ ಜನಾಂಗದಲ್ಲಿ ತಾಯಿಯೇ 
ಮನೆಯ ಯಜಮಾನಿ ಅಥವಾ ಮನೆಯೊಡತಿ. ಕುಟುಂಬದ ಆಗುಹೋಗುಗಳನು 
ಆಕೆಯ ತಂದೆ ಅಥವಾ ಸಹೋದರ ನೋಡಿಕೊಳ್ಳುತ್ತಾನೆ. ಮಕ್ಕಳು ತಾಯಿಯ ಜೊತೆ 
ಹೆಚ್ಚು ಸಮಯ ಇರುವುದರಿಂದ ತಾಯಿಯ ಅದಿಕಾರದ ಪ್ರಭೌವ ಮಕ್ಕಳ ಮೇಲಿರುತ್ತದೆ. 
ಗೆಡ ಅತಿಥಿಯಂತೆ ಹೆಂಡತಿಯ ಮನೆಗೆ ಬಂದು ಹೋಗುತ್ತಾನೆ. ಇಂತಹ ಕುಟುಂಬಗಳಲ್ಲಿ 
ಆಸ್ತಿಯ ಹಂಚಿಕೆಯು ಮಾತೃವಂಶೀಯ ಮೂಲಕ ನಡೆಯುತ್ತದೆ. ದಕ್ಷಿಣ ಭಾರತದ ಕೆಲವು 
ಬುಡಕಟುಗಳು ಮಾತೃ ಪ್ರಧಾನ ಕುಟುಂಬ ಪದ್ದತಿಯಿಂದ ಪ್ರಭಾವಿತಗೊಂಡಿದ್ದು ಇತ್ತೀಚೆಗೆ 
ಜಾತಿಗಳ ಸಂಪರ್ಕದಿಂದಾಗಿ ಪಿತೃ ಪ್ರಧಾನ ಕುಟುಂಬ ಪದ್ಧತಿಯನ್ನು ರೂಢಿಸಿಕೊಳ್ಳುತ್ತೆದ್ದಾರೆ. 


ಬುಡಕಟ್ಟು ಆರ್ಥಿಕತೆ 


ಕೆಲವು ಭಾರತದ ಬುಡಕಟ್ಟುಗಳು ಸ್ಥಳಾಂತರ ಬೇಸಾಯ ಕ್ರಮವನ್ನು 
ಅನುಸರಿಸುತ್ತಾರೆ. ಉತ್ತರ ಈಶಾನ್ಯ ವಲಯದ ಲೋತಾ ಆಗಮನಾಗ, ಖೌಸೀ ಮತ್ತು ಕುಕಿ 
ಬುಡಕಟ್ಟುಗಳು, ಮದ್ದಪ್ರದೇಶದ”ಬೈಗಾ ಮತ್ತು ಗೊಂಡಾ ಬುಡಕಟ್ಟುಗಳು ಸ್ಥಳಾಂತರ 
ಬೇಸಾಯ ಕ್ರಮವನ್ನು ಅನುಸರಿಸುತ್ತಿವೆ. ಈ ರೀತಿಯ ಬೇಸಾಯ ಔದ್ದತಿಯು ಉತ್ತರ 
ಈಶಾನ ಪ್ರದೇಶ, ಬರಿಸ್ನಾ ಮಧ್ಯಪ್ರಡೇಶ ಮತ್ತು ಬಿಹಾರ ರಾಜ್ಯಗಳಲ್ಲಿ ಕಂಡು ಬರುತ್ತದೆ. 
ಕೃಷಿಯ ಒಂದು ಮುಖೆವಾದೆ ಆರ್ಥಿಕ ನಿರ್ವಹಣೆಯ ಕಸೆಬಾಗಿದ್ದು, ಬಹುತೇಕ. 
ಭಾರತದ ಬುಡಕಟ್ಟು ಜನರು ವ್ಯವಸಾಯದಲ್ಲಿ ತೊಡಗಿದ್ದಾರೆ. ಬುಡಕಟ್ಟು ಜನರು ಸಣ್ಣ 
ಭೂಹಿಡುವಳಿಗಳನು ಹೊಂದಿದ್ದು, ತಮ್ಮ ಜೀವನ ನಿರ್ವಹಣೆಗೆ ವವಸಾಯವನ್ನು 
ಅವಲಂಬಿಸಿದಾರೆ.ಮಿಜೋರಾಂನ ಖೆಜೋಗಳು ಮತ್ತು ಅರತೆಣಾಚಲ ಪ್ರದೇಶದ 
ಅಪಟಾನಿಗಳು ಸ್ಥಳಾಂತರಿ ಕೃಷಿ ಪದ್ಧತಿಯನ್ನು ಬಿಟ್ಟು ಸಾಮಾನ ಕೃಷಿ ಪದ್ಧತಿಯನ್ನು 
ಅಳವಡಿಸಿಕೊಂಡೆದ್ದಾರೆ. ಉಳಿದಂತೆ ಸಂತಾಶಿರು, ಓರಾನ್‌, We ಕೊರವ, ಗೊಂಡಾ, 
ಭಿಲ್‌, ಬಿಲಾರ್‌, ಬೆಡಗಾ ಮತ್ತು ದಕ್ಷಿಣ ಭಾರತದ ಬಹುತೇಕ ಬುಡಕಟ್ಟುಗಳು ಉತ್ತಮ 
ಕ ಷಿಕರಾಗಿ ಹೊರಹೊಮ್ಮಿದ್ದಾರೆ. 


ಬುಡಕಟ್ಟು ಸಮುದಾಯಗಳಲ್ಲಿ ಜೀತ ಪದ್ಧತಿಯಿಂದಾಗಿ ಶಾಲೆಗೆ ಹೋಗುವವರ 
ಸಂಖೆ.ಕಡಿಮೆ ಇದ ಇಂದಿಗೂ ಜಮೀನ್ವಾರರು ಬುಡಕಟು ಮಕ್ಕಳನ್ನು ಜೀತಕ್ಕೆ 
ಇಟ್ಟುಕೊಂಡು ಶಾಲೆಗೆ ಹೋಗುವುದನ್ನು" ತಡೆಯುವ ಪವಸ್ಥಿತ $ಂಟೆನು ಕೆಲಪ್ರ ಕಡೆಗಳಲ್ಲಿ 
ನೋಡಬಹುದಾಗಿದೆ. ಶಾಲೆಗೆ ಕಲಿಯೆಲು ಹೋದರೆ ಏಿದಾದಂತರಾಗಿ ತಮ ಹಕುಗಳ 
ಪ್ರತಿಪಾದನೆಯ ಬಗ್ಗೆ ಅರಿವು ಬರುತ್ತದೆ. ಆಗಾಗ ತಮ್ಮ ಜಮೀನಿನಲ್ಲಿ ಮತ್ತು ಮನೆಯಲ್ಲಿ 
'ಸೇತದಾಳುಗಳಾಗಿ ದುಡಿಯಲು ಬರುವುದಿಲ್ಲವೆಂದು ನಂಬಿ ಬೇಕಂತಲೇ ಅವರನು 
ಶಾಲೆಗೆ ಹೋಗದಂತೆ ನೋಡಿಕೊಳ್ಳುತ್ತಾರೆ. ಸರ್ಕಾರ ಇತ್ತೀಚೆಗೆ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು 
ಆದ್ಯತೆ ಮತ್ತು ಉತ್ತೇಜನ ಕೊಡುತ್ತಿದ್ದು, "ಹಲವಾರು ಸುಧಾರಣಾ ಕ್ರಮಗಳನ್ನು" 


ಕೈಗೊಂಡಿರುವುದರಿಂದ ಇಂದು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಶಾಲೆಗೆ ಕಲಿಯಲು 
ತೋಗುತ್ತಿರುವುದನ್ನು ನೋಡಬಹುದು. ಇಂತಹದೇ ಶಿಕ್ಷಣದ ಕಾರ್ಯಕ್ರಮಗಳನ್ನು 
ವಿಶೇಷವಾಗಿ ಬುಡಕೆಟು ಜನರ ಮಕಳಿಗಾಗಿ ಅವರಿರುವ ಪ ಪ್ರದೇಶಗಳಿಗೆ ವಿಸ್ತರಿಸಿದರೆ 
ಅದರಿಂದ ಈ ಜನರ ಮೊದಲ ಪೀಳೆಗೆಯ ಜನರ ಶಿಕ್ಷಣದ ದಾಹದ ಸಮಸ್ಯೆ” 
ನಿವಾರಣೆಯಾಗುವುದರಲ್ಲಿ ಸಂಶಯವಿಲ್ಲ ಮತ್ತು ಬುಡಕಟ್ಟು ಜನರು ಎಲ್ಲಿರಂತೆ 
ವಿದ್ಯಾವಂತರಾಗಿ ಅವರೂ 'ಅಭಿವೃದಿಯ ಯೋಜನೆಗಳಲ್ಲಿ ಸಕ್ರೀಯವಾಗಿ | ಪಾಲ್ಗೊಳ್ಳಲು 
ಸಹಾಯಕವಾಗುತ್ತದೆ. ಆದ್ದರಿಂದ ಶೆಕ್ಷಣ ಬುಡಕಟ್ಟು ಜನರಿಗೆ ಒಂದು ಮುಖ್ಯವಾದ" 
ವಾಹಕವಾಗಿದೆ ಮತ್ತು ಅವರ ಸಾಮಾಜಕ ಚಲನೆಗೆ ಅನುವು ಮಾಡಿಕೊಡುತ್ತದೆ. ಈ 
ಪ್ರಕ್ರಿಯೆಯಿಂದ ಬುಡಕಟ್ಟುಗಳ ಅನನತೆಯನ್ನು ಉಳಿಸಿ ಮತ್ತು ಸಂರಕ್ಷಿಸಿಕೊಂಡೇ ಅವರ 
ಅಭೆವ್ಯ ದ್ದ ಮಾಡಬಹುದು” ಉದಾ: ಈಶಾನ ಸಲಯದ ನಾಗಾಗಳು ತಮ ಸಂಸ್ಛತಿಯ 
ಅನನ್ನತೆಯುನ್ನು ಉಳಿಸಿಕೊಂಡೇ ಹೋರಾಟದ ಮೂಲಕ ತಮ್ಮ ಹಕ್ಕುಗಳನ್ನು ರಿಸಿ ಮತ್ತು 
ಪ್ರತಿಪೊದಿಸಿಕೊಂಡು ಅಭಿವೃ ದ್ಧಿ ಹೊಂದುತ್ತಿದ್ದಾರೆ. ಪರಿಣಾಮವಾಗಿ ಶಿಲ್ಲಿನ ಸರ್ಕಾರ ನಾಗಾ 
ಬುಡಕಟ್ಟುಗಳ ಪ್ರ ದೇಶವನ್ನು ಅನುಸೂಚಿತ ಪ್ರದೇಶ ಎಂದು ಘೋಷಿಸಿದೆ. ಕರ್ನಾಟಕದ 
ಸಂದಭದ ಲ್ಲಿ ಹೇಳುವುದೌದ ರೆಬಯಲುಪ್ರ ಸದೇಶದ ಲಿ ಕಂಡುಬರುವ ಕೆಲವು ಬಡಕಟ್ಟು 
ಜನಾಂಗಗಳು ಜಾತಿ ವ್ಯವಸ್ಥೆಯ ಪ್ರಭಾವದಿಂದಾಗಿ ತಮ್ಮ ಸಾಂಸ್ಕತಿಕ ಐಡೆಂಟಿಟಿಯನ್ನು" 
ಕಳೆದುಕೊಳುತಿದಾರೆಎಂಬುದೂ' ಸತ್ಯವಾದ ಮಾತು. ಅದಾಗಳೆವುದಕೆ ಮೊದಲು ನ 
ಸಂಸ್ಕ ಸೃತಿಕ ಪೈವಿಧೆತೆಯನ್ನು ರಕ್ಷಿಸಿ ದಶೆಖಲಿಸುವುದು ಅಗತ್ಯವಾಗಿದೆ. ಜೊತೆಗೆ ಹೆಚಿ 
ಬುಡಕಟುಗಳ ಸೌಂಸ್ಛತಿಕೆ ರಚೆನೆ ಮತು ಸ್ವರೂಪಗಳನ್ನು ಶಾಸ್ತ್ರೀಯವಾಗಿ ಅಧ 
ಮಾಡಬೇಕಾಗುತ್ತದೆ" ಇಲ್ಲದಿದ್ದರೆ ಅಭಿವೃದ್ದಿ ಮ ಗೊತ 
ಹೆಚ್ಚಾಗಿರುತ್ತದೆ. ಬುಡಕಟುಗಳ ಆಚಾರ್‌ ನಚಾರಗಳು ನಾಶವಾಗದಂತೆ ನೋಡಿಕೊಳ್ಳಬೇಕು 
ಎಂಬದು `ಗಾಂಧೀಜಿಯೆವರ ಒಂದು ಮುಖ್ಯವಾದ ಆದರ್ಶವಾಗಿತ್ತು. ಯಾವ 
ರೀತಿಯಿಂದಲೂ ಅವರ ಸಂಸತಿಯು ನಾಶತಾಗದಂತೆ ಅವರನ್ನು ಉದ್ದ ರಿಸಬೇಕೆಂಬುದೇ 
ಅವರ ಇಚ್ಛೆಯಾಗಿತ್ತು. ಜೋ ಬೂ ಸಹ ತಮ ಪಂಚಶೀಲ ತತಗಳಲಿ ಬುಡಕಟ್ಟುಗಳ 
ಜೀವನದ ಸ್ಥಿತಿಗತಿಗಳನ್ನು ಅವರ ಸಂಸ್ಕೃತಿಗೆ ಧಕ್ಕೆಯೊಗದಂತೆ ಸುಧಾರಿಸಬೇಕು, ಅಲ್ಲದೆ ರಸ್ತೆ, 
ಸಾರಿಗೆ ಸಂಪರ್ಕ, ಶಾಲೆಗಳ ಸ್ಥಾಪನೆ, ಔದ ಶಾಲೆ ಮತ್ತು ಗೃಹ ಕೈಗಾರಿಕೆಗಳ ನಿರ್ಮಾಣವು 
ಅವಶ್ಯಕ ಎಂದು ಅಭಿಪ್ರಾಯ ಪೆಟ್ಟಿದ್ದರೆ. ಜೊತೆಗೆ ಬುಡಕೆಟ್ಟು ಜನರಿಗೆ ಸೇರಿದ ಅರಣ್ಯ 
ಮತ್ತು ಭೂಮಿಗೆ ಸಂಬಂಧಿಸಿದ ಹಕ್ಕುಗಳನ್ನು ಸಂರಕ್ಷಿಸಬೇಕು ಎಂಬುದಾಗಿ ಹೇಳಿದ್ದರು. 


ಕರ್ನಾಟಕದ ಬುಡಕಟ್ಟುಗಳ ಚ ಕಸುಬ 


ಕರ್ನಾಟಕದ ಬುಡಕಟುಗಳಲ್ಲಿ ಕುಲಕಸುಬುಗಳಿಗೆ ಸಂಬಂಧಿಸಿದಂತೆ 
ವೈವಿಧತೆಯನ್ನು ಕಾಣಬಹುದು. ಇಲ್ಲಿನ ಕೆಲವು ಬುಡಕಟ್ಟುಗಳು ಅಲೆಮಾರಿ 
ಬುಡಕಟ್ಟುಗಳಾಗಿದ್ದು, ಒಂದು ಸ್ಥಳದಿಂದ ಮತ್ತೊಂದು ಸಳಕೆ ಕಸುಬಿನ ನಿಮಿತ್ತ ವಲಸೆ 
ಹೋಗುತ್ತಾರೆ. ಉತ್ತರ ಕರ್ನಾಟಕದ ಚೆಂಚು, ಚೆಂಚ್‌ವಾರ್‌ ಅಡಿ ಚೆಂಚಾರ್‌ 
ರಾಜಗೊಂಡ, ಹಕ್ಕಿ ಹಕ್ಕಿ ಮತ್ತು ಕಾಡುಗೊಲ್ಲ ಬುಡಕಟುಗಳು ಅಲೆಮಾರಿ 
ಬುಡಕಟ್ಟುಗಳಾಗೆದೆ. ಶದರೆ ಕಾಡುಗೊಲ್ಲ ಬುಡಕಟ್ಟಿನವರು ಇತ್ತೀಚೆಗೆ ಬದಲಾವಣೆಯ 


ಗಾಳಿಯಿಂದಾಗಿ ಒಂದೆಡೆ ನೆಲೆ ನಿಂತು ಜೀವನ ಮಾಡುತ್ತಾರೆ. ರಾಜ್ಯದಲ್ಲಿ ಜೇನು ಕುರುಬ, 
ಸೋಲಿಗ, ಚೆಂಚು, ಹಕ್ಕಿಪಿಕ್ಕಿ ಬೇಡ ಇತ್ಯಾದಿ ಬುಡಕಟ್ಟುಗಳು ಬೇಟೆ ಹಾಗೂ ಆಹಾರ 
ಸಂಗ್ರಾಹಕ ಬುಡಕಟ್ಟುಗೇ4ಸೆಗಿವೆ. ಈ ಹಿಂದೆ ಹೇಳಿದ 3 ಕಾಡುಗೊಲ್ಲ ಬುಡಕಟು 
ಪಶುಪಾಲನೆಯ ಕಾಯಕ ಮಾಡುವ ಬುಡಕಟಾಗಿದ್ದು, ಇದರ ಜೊತೆಗೆ ಕಾಡುಕುರುಬ, 
ಜೇನುಕುರುಬ, ಹಸಲ, ಇರುಳ ಕೋಟ ಪಳಿಯನ್‌, ಪಣಿಯನ್‌, ಯರವ ಇತ್ಯಾದಿ 
ಬುಡಕಟ್ಟುಗಳು ಕುರಿಸಾಕಣೆ ಮತ್ತು ಪಶುಪಾಲನೆಯನ್ನು ತಮ್ಮ ಸಾಂಪ್ರದಾಯಿಕ 
ವೃತ್ತಿಯೆನ್ಸಾಗಿ ಮುಂದುವರಿಸಿಕೊಂಡು ಬಂದಿವೆ. ಇತ್ತೀಚಿಗೆ ನಯಕ: ಮರಾಠಿ ನಾಯಕ, 

ಇಡ ಮತು ದಕ್ಷಿಣ ಕರ್ನಾಟಕದ ಕೆಲವು ಬುಡಕಟುಗಳು ಕೃಷಿಯನ್ನು ತಮ್ಮ ಜೀವನದ 
ಮುಖ್ಯ ಕಸುಬ ನ್ನಾಗಿ ಮುಂದುವರಿಸಿಕೊಂಡು ಬಂದಿವೆ. ದಕ್ಷಿಣ ಕನ್ನಡೆದ ಮತಿ ಉಡುಪಿ 
ಜಿಲ್ಲೆಯು ಕೊರಗ 'ಬುಡಕಟ್ಟಿನವರು ಹಿಂದೆ ಬೇಟೆಯಾಡುವುದ ನೆ ತಮ್ಮ 
ವೃತೆಯನ್ನಾಗಿಕೊಂಡಿದ್ದರು: ಜೊತೆಗೆ ಕಾಡಿನ ಉತ್ಪನ್ನಗಳಾದ ಗೆಡ್ಡೆ ಗೆಣಸು, ಹಣ್ಣುಗಳನ್ನು 
ಸಂಗ್ರಹಿಸಿ ಆದರಿಂದ ಜೀವನ ನಿರ್ವಹಣೆ ಮಾಡುತ್ತಿದ್ದರು. ಬುಟ್ಟಿ ಹೆಣೆಯುವುದು, ಚಾಪೆ 
ಹೆಣೆಯುವುದು, ತೊಗಟೆ ಸಂಗ್ರಹ ಇತ್ಯಾದಿಗಳು ಉಪಕಸುಬುಗೆಳಾಗಿದ್ದವು. ಇತ್ತೀಚೆಗೆ 
ಸಾಂಪ್ರದಾಯಿಕ ಕಸುಬುಗಳ ಕ್ಯಾರೆಯಿಂದಾಗಿ ಜೊತೆಗೆ ಅಭಿವೃ ದ್ಧಿ ಕಾರ್ಯಕ್ರಮಗಳ 
ಅನುಷ್ಠಾನದಿಂದಾಗಿ ನಿಧಾನಗತೆಯಿಲ್ಲಿ ಕೊರಗರಲ್ಲಿ ಉದೋಗ ಡೆಲನೆ ಕಂಡು ಬರುತ್ತಿದೆ. 
ಆದರೆ ಇದನ್ನು ಇತರೆ ಬುಡಕಟ್ಟುಗಳಿಗೆ ಹೋಲಿಸಿದರೆ ಉದ್ಯೋಗ ಸಂಚಲನೆ ತುಂಬಾ” 
ಕಡಿಮೆ ಎಂದು ಹೇಳಬಹುದು: 


ಬುಡಕಟ್ಟುಗಳಲ್ಲಿ ಬದಲಾವಣೆ ಮತ್ತು ಸರ್ಕಾರೇತರ ಸಂಸ್ಥೆಗಳು 


ಬುಡಕಟ್ಟು ಅಭಿವೃದ್ದಿಯಲ್ಲಿ ಸರ್ಕಾರದ ಜೊತೆಗೆ ಕೆಲವು ಸರ್ಕಾರೇತರ ಸಂಸ್ಥೆಗಳು ಕೈ 
ಜೋಡಿಸಿರುವುದು ಇತೀಚಿನೆ ವಿದ್ಯಮಾನಗಳಲ್ಲಿ ಒಂದು. ಸರ್ಕಾರ ಅಭಿವೃದ್ಧಿ 
ಯೋಜನೆಗಳನ್ನು ಅನುಷಾನಕ್ಕೆ ಶ್ರಿದರೆ ಆ ಯೋಜನೆಗಳು ಬುಡಕಟ್ಟುಗಳೆಗೆ ತಲುಪುವಲ್ಲಿ 
ಮತ್ತು ಅವುಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ಸರ್ಕಾರೇತರ 7 ಸಂಸ್ಥೆಗಳ ಪಾತ್ರ 
ಮಹತ್ವವಾದದ್ದು. ಈ ನಿಟ್ಟಿನಲ್ಲಿ ಹಲವು ಸರ್ಕಾರೇತರ ಸಂಸ್ಥೆಗಳು ಬುಡಕಟು ಅಭಿವೃದ್ದಿಯ 
ಪ್ರಕ್ರಿಯೆಯಲ್ಲಿ ಪರಿಣಾಮಾತ್ಮಕವಾಗಿ ಭಾಗವಹಿಸಿರುವುದು ಶ್ಲಾಘನೀಯವಾದುದು. 
'ತದಾಗ್ಗೂ, ಕೆಲವು ಸರ್ಕಾರೇತರ ಸಂಸ್ಥೆಗಳು ಹೆಸರಿಗೆ ಮಾತ್ರ ಅಭಿವೃ ದ್ಲಿಯ ನೆಪದಲ್ಲಿ ಹಣ 

ವ ಸಂಸ್ಥೆಗಳಾಗಿ ರೂಪುಗೊಳ್ಳುತ್ತವೆ ಬುಡಕಟ್ಟುಗಳ ಅಭಿವೃದ್ಧಿ ಎಂದರೆ ಕೇವಲ 
ಆರ್ಥಿಕ ಅಭಿವೃ ದ್ದಿಯಾಗಿರದೆ ಇತರ್‌ಸಮಾಜಿಕ-ಸಾಲಿಸಿತಿಕ ಆಯಾಮೆಗಳನ್ನು 
ಒಳಗೊಂಡಿರುತ್ತದೆ. ಸಾತಂತ್ರ, ನಂತರದ ದಿನಗಳಿಂದಲೊ ಬುಡಕಟ್ಟು ಅಭಿವೃದ್ಧಿಯ ಬಗ್ಗೆ 
ನೆಹರೂರವರನ್ನು ಒಳಗೊಂಡಂತೆ ಹತ್ತು ಹಲವಾರು ವಕ್ತಿಗಳು, ಸ6ಘ ಸಂಸ್ಥೆಗಳು ಚಿಂತನೆ 
ನಡೆಸಿರುವುದನು ಗಮನಿಸಬಹುದು. ಸರ್ಕಾರಗಳ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು 
ವಿಶ್ವವಿದ್ಯಾಲಯೆಗಳು ಬುಡಕಟ್ಟು ಅಭಿವೃದ್ಧಿಯನ್ನು ತೊಡಗಿ ಕೊಂಡಿರುವುದ ಗಮನಾರ್ಹ 
ಸರೆಗತಿ. ಬುಡಕಟ್ಟು ಅಭಿವೃ ೈದ್ಧಿಯನ್ನು ಸಾಡೌಬೆಡಾದರೆ ಮೊದಲು ಬುಡಕಟು ಸಮಸ್ಯೆಗಳು 
ಗುರುತಿಸಲ್ಪಡಬೇಕು. ಬುಡಕೆಟ್ಟು ಸಮಸ್ಸೆಗಳನ್ನು ಗುರುತಿಸಬೇಕಾದರೆ ಅವುಗಳ ಶಾಸ್ತ್ರೀಯ 
ಮತ್ತು ವೈಜ್ಞಾನಿಕ ಅಧ್ಯಯನ ಅವಶ್ಯಕ ಶ್ರ; ದಿಸೆಯಲ್ಲಿ ಬುಡಕಟ್ಟು ಅಭಿವೃದ್ಧಿಗೆ ಕೆಲವು 


ಸಂಸ್ಥೆಗಳು ಬುಡಕಟ್ಟು ಜನರ ಜೀವನ ಅಥವಾ ಸಮಸ್ಸೆಗಳನ್ನು ಶಾಸ್ತ್ರೀಯವಾಗಿ ಅಧಯನ 
ಮಾಡುವುದರ ಮೊಲಕ ಅವುಗಲ ಅಭಿವೃದ್ಧಿಗೆ ಕಾರಣವಾಗಿವೆ. ಈ ಸಂಬಂಧವಾಗಿ 
ಭಾರತದಲ್ಲಿ ಅನೇಕ ಸಂಸ್ಥೆಗಳು ಬುಡಕಟ್ಟು. ಆಧ್ಭಯನವನ್ನು ಕೈಗೊಂಡಿವೆ. ಅವುಗಳಲ್ಲಿ 
ಮುಖವಾದಂತಹುದು ಇದು ಬುಡಕಟು ಜನೆರ ಏಳಿಗೆಗೊಗಿಯೇ ಸಾಪಿಸಲಟಿರುವ ಸಂಸ್ಥೆ. 
ಬುಡಕಟ್ಟು ಜನರ ಬಗ್ಗೆ ಸಮಗ್ರ ಮಾಹಿತೆಯನ್ನು ಸಂಗ್ರಹಿಸುವುದು, ಅಷೆರ ಜೀ 55 
ವಿಧಾನಗಳ ಬಗ್ಗೆ ಅಧ್ಯಯನ ಮಾಡುವುದು ಇದರ ಕಾರ್ಯವಾಗಿದೆ. 


ಬುಡ ಕಟ್ಟು ಸ್‌ 


ಬುಡಕಟ್ಟು ಜನರು ದೇವರು, ಧರ್ಮಗಳಲ್ಲಿ ಅಪಾರ ನಂಬಿಕೆಯುಳ್ಳವರಾಗಿದ್ದು, 
ಜೀವನದ ಆಗುಹೋಗುಗಳಿಗೆ ಅಗೋಚರ ಶಕ್ತಿಯೇ ಮೂಲ ಕಾರಣವೆಂದು ನಂಬೆದಾರೆ. 
ಬುಡಕಟ್ಟು ಧರ್ಮವು ಸಮಾಜದ ವವನೆಯಿಂದ ದೂರವಿದ್ದು, ತನ್ನದೇ ಆದ ಸಾಮಾಜಿಕ 
ನಿಯಂತ್ರಣದ ಸಾಮರ್ಥವನ್ನು ಪಡೆದಿದೆ. ಬುಡಕಟ್ಟುಗಳ ಧಾಮಿಕಕ ನಂಬಿಕೆ ಅಥವಾ 
ಧರ್ಮವು ಸಮಾಜದ ಭ್ರಥವು ಸಮುದಾಯ ವಿರೋಧಿ ಧರ್ಮವಲ್ಲ. ಬದಲಿಗೆ 
ಸಮುದಾಯಕ್ಕೆ ಒಳ್ಳೆಯದನ್ನು ಬಯಸುವ ಧರ್ಮವಾಗಿದೆ. ಬುಡಕಟ್ಟು ಜನರು ಸರ್ವ 
ಚೇತನವಾದಿಗಳು. ಇವರು ಪ್ರಕೃತಿಯ ಅಂಗಗಳಾದ ಸೂರ್ಯ, ಚಂದ್ರಿ, ಭೂಮಿ, ಗಿಡ, 
ಮರ, ನದಿ, ಸರೋವರ, ಬೆಟ ಮುಂತಾದವುಗಳನ್ನು ಪ ಪೂ ದೇವರುಗಳೆಂದು 
ಆರಾಧಿಸುತ್ತಾರೆ. ಅಲ್ಲದೆ 'ಇವರು ಅಣು ರೇಣು ತೃನ ಣ ಕಾಷಗೆಳಲಿಯೂ ಪರಮಾತ್ರ 
ಅಡಗಿದ್ದಾನೆಂದು ನಂಬುತ್ತಾರೆ. ಸಾಮಾನವಾಗಿ ಭಾರತದೆ ಬುಡಕಟು ಜನರು ತಮೆ 
ಪೂವಿನಿಕರನ್ನು ಅಥವಾ ಬುಡಕಟ್ಟಿನ ಮೊಲ ಪುರುಷರನ್ನು ಅವರೆ ಸಮುದಾಯೆಕ್ಕೆ 
ಮಾಡಿದ ಉತ್ತಮ ಕೆಲಸಗಳಿಂದಾಗಿ ಅವರ ಮರಣದ ನ68ರ ಅವರಿಗೆ ದೇವಾಲಯ 
ನಿರ್ಮಿಸಿ ದೇವರೆಂದು ಪೂಜಿಸುತ್ತಾರೆ. ಅವರ ದೇವರುಗಳು ನ ಜನರ ಸಾಂಸ್ಸತಿಕ 
ವೀರರಾಗುತ್ತಾರೆ. ಬುಡಕಟ್ಟು ಜನರು ತಮ್ಮ ದೇವರುಗಳಿಗೆ ಉತ್ಸವ ಮೆತ್ತು ಹಬ್ಬ ಗಳನ್ನೆ 
ಮಾಡುತ್ತಾರೆ. "ಇವರ ಹಬ್ಬ ಮತು ಜಾತ್ರೆಗಳು ತಮ ಸಾಂಸ್ಕತಿಕ ವೀರರ ಹೆಸರಿನಲ್ಲಿಯೇ 
ಆಚರಿಸಲ್ಪಡುತ್ತವೆ. ಇಂತಹ ಹಬ್ಬ ಮತ್ತು ಜಾತ್ರೆಗಳೆ ಹಜಜ ಲಿ ಬುಡಕಟ್ಟಿನ ಜನರು 
ಸಾಮುದಾಯಿಕವಾಗಿ ಪಾಲ್ಗೊಳ್ಳುತ್ತಾರೆ. ಮಾಟ ಮತ್ತು ಮಂತ ತ್ರ ವಿದ್ಯೆಯು ಬುಡಕಟ್ಟಿನ 
ಧಾರ್ಮಿಕ ಲಕ್ಷಣವಾಗಿದೆ. ಇದರಲ್ಲೂ ಪ್ರೇತ ರೂಪ ಮತ್ತು ಶಕ್ತಿ? ರೂಪ ಎಂಬ ಎರಡು 
ನಮೂನೆಗಳಿವೆ. ಮಾಟ ಮಂತ್ರ ಗಳ ನೆರವಿನಿಂದ ಅಲೌಕೆಕ ಶಕ್ತಿಗಳ ನೆರವನ್ನು 
ಪಡೆಯಬಹುದೆಂದು ಇವರು ನಂಬುತ್ತಾರೆ. 


ಬುಡಕಟ್ಟುಗಳ ಬಗ್ಗೆ ಅಧಯನ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿಯೂ 
ನಡೆಯುತ್ತದೆ. ಶಿಶ್ರವಿದ್ಯಾಲೆಯೆಗಳು ಸಕಾ?ರದಿ6ದ ಮತ್ತು ಯಶ ಜಿ.ಸಿ. ಯಿಂದ ಧನ 
ಸಹಾಯದ ನೆರಪೆನಿಂದ'ಬುಡಕಟು ಅಧಯನಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿವೆ. 
ಮದರಾಸು ವಿಶ್ವವಿದ್ಯಾನಿಲಯ ಈ ರೀತೆಯ ಧನಸಹಾಯ ಪಡೆದು ಗಮನಾರ್ಹ ರೀತಿಯ 
ಕೆಲಸ ಮಾಡಿದೆ"ಎಂದು ಹೇಳಲಾಗುತ್ತಿದೆ. ಇದೇ ರೀತಿ ವಿಶ್ವವಿದ್ಯಾಲಯಗಳ ಸಮಾಜಶಾಸ್ತ್ರ 
ವಿಭಾಗಗಳು, ಮಾನವಶಾಸ್ತ್ರ ವಿಭಾಗಗಳು, ಕನ್ನಡ ವಿಭಾಗಗಳು ಬುಡಕಟ್ಟು ಅಧ್ಯಯನ 


ವಿಭಾಗಗಳು ಹಲವು ರೀತಿಯ ಬುಡಕಟ್ಟು ಯೋಜನೆಗಳನ್ನು ಕೈಗೆತ್ತಿಕೊಂಡು, ಬುಡಕಟ್ಟು 
ಜನರ ಜೀವನ, ಸಮಸ್ಯೆಗಳು, ಜಾನಪದ. “ಅಭಿವೃ ದ್ದಿಹೀಗೆ ಮಿಥ್‌ ಕ್ಷೇತ್ರಗಳಲ್ಲಿ 
ಸಂಶೋಧನೆಗಳನ್ನು ಮಾಡುತ್ತಿವೆ. ಕೆಲವು ವಿಶವೆದ್ಲಿಲಯಗಳಲ್ಲಿ ಅಧಯನ ಕೇಂದ್ರ ಗಳನ್ನು 
ಸ್ಥಾಪಿಸಲಾಗಿದೆ. ಜೊತೆಗೆ ರಾಜ್ಯ ಸರ್ಕಾರಗಳು ಅದರಲ್ಲೂ ಕರ್ನಾ ಟಕೆ'ರಾಜ್ಯದ ಮಡಿಗೆ 
ಹೇಳುವುದಾದರೆ ಬುಡಕಟುಗಳ ಅಧಯನಕ್ಕೆ ವಿಶೇಷ ಆಸಕ್ತಿ ವಹಿಸಿ, ತನ್ನ ಅಧೀನದಲ್ಲಿ 
ಬರುವ ಅಂಗ ಸಂಸ್ಥೆಗಳಾದೆ' ಕನ್ನಡ ಮೆತ್ತು ಸಂಸ್ಸತಿ ಇಲಾಖೆ, ಕನ್ನಡ ಸಾಹಿತ್ತೆ ಪರಿಷತ್‌, 
ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕೊಡೆಮಿ, ಕನ್ನಡ ಪ್ರಸ್ತಕ ಪ್ರಾಧಿಕಾರ ಇತ್ತಾ 
ಇಲಾಖೆಗಳ ಮೂಲಕ ಬುಡಕಟ್ಟು ಜನರ ಅಧಯನಕ್ಕೆ ಪ್ರೋತ್ಸಾಹಿಸಿ, ಪುಸ್ತಕ ಪ್ರಕಟನೆಗೆ 
ಅನುವು ಮಾಡಿಕೊಟಿದೆ. ಈ ಮೇಲೆ ಹೇಳಿದ'ಇಲಾಖೆಗಳ ವತಿಯಿಂದ ಹಲವಾರು 
ಬುಡಕಟ್ಟು ಅಧಯನೆಗಳ ಕುರಿತ ಪುಸ್ತಕಗಳು ಪ್ರಕಟವಾಗಿವೆ. ಅಲ್ಲದೆ ವಿಶ್ವವಿದ್ಯಾನಿಲಯಗಳ 
ಪ್ರಸಾರಾಂಗಗಳು ಬುಡಕಟ್ಟು ಅಧಯನದ ಕುಕೆತು ಉಪನಾಃ ನಗಳನ್ನು 
ವಿರ್ಪಡಿಸುವುದರೊಂದಿಗೆ ಬುಡೆಕಟ್ಟುಗಳ ಕುರಿತು ಸಾಮಾಜಿಕ, ಸಂಸ್ಕೃತಿಕ ಮತ್ತು 
ಜಾನಪದ ಅಧಯನಗಳನ್ನು ಕೈಗೊಂಡು ಕೃತಿ ಪ್ರಕಟಣೆಯಲ್ಲಿ ತೊಡಗಿ ಇಲ್ಲಿ ಮುಖವಾದ 
ವಿಷಯವೇನೆರದರೆ ಈ ವೆಲ್ಲಾ ಸಂಸ್ಥೆಗಳು, ಇಲಾಖೆಗಳು, ಪ್ರಸಾರಾಂಗಗಳು ಬುಡಕಟ್ಟ 
ಅಧಯನಕ್ಕೆಸ ಸಂಬಂಧಿಸಿದ ೦ತೆಕ ತಿಗಳನ್ನು ಕನ್ನಡದ ಲ್ಲಿ ಪ್ರಕಟೆಸಿರುವುದು. ಈ ಒಂದು 
ಪ್ರಮುತ್ತದಿಂದ ನಾಡಿನ ಜನತೆ ತಮ ಮಾತೃ ಭಾಷೆಯಲ್ಲಿ ಬುಡಕಟ್ಟಿನ ಸಂಪೂರ್ಣ ಚಿತ್ರಣ 
'ಹೊರೆಯುವುದರಿಂದ ಅಲ್ಲಿರುವ ಸಮಸ್ಯೆಗಳನ್ನಾಗಲೀ. ಅಥವಾ ಅಭಿವೃದ್ದಿಯನ್ನಾಗಲೇ 
ಸುಲಭವಾಗಿ ಅರ್ಥಮಾಡಿಕೊಳ್ಳುತ್ತಾರೆ' ಶಜ್ರೂತೆಗೆ ಇದು ನೀತಿ ನಿರೂಪಕರೆಗೂ 
ಸಹಾಯಕವಾಗುತ್ತದೆ. ಕರ್ನಾಟಿಕ ರಾ ಲ್ಲಿ ಬುಡಕಟ್ಟು ಅಧಯನಕ್ಕೆ ಸಂಬಂಧಿಸಿದಂತೆ 
ಮತ್ತೊಂದು ಮೈ ಲುಗಲ್ಲೆಂದರೆ ಕನ್ನಡ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಬುಡಕಟ್ಟು ಅಧಯನ 
ವಿಭಾಗವನು ಸ್ಥಾಪಿಸಲಾಗಿದೆ. ಈ ಬುಡಕಟ್ಟು ಆದಯೆನ ವಿಭಾಗದಲ್ಲಿ ಬುಡಕಟ್ಟಗಳ 
ಅಧಯನೆ ಗೊಂಡಿದ್ದು, ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದಾರೆ. 3. ಎಚ್‌ ಡಿ. 
ಅಜಿಯನಗೆಳೂ ಒಳಗೊಂಡಂತೆ, ಬುಡಕಟು ಜನರ ಸಮಸ್ಯೆಗಳ ಅಧಯೆನ, ಅವರ 
ಸಾಮಾಜಕ ಚಳುವಳಿಗಳ ಅಧಯನ, ಅವರ ಅಭಿವೃದ್ದಿಯ 9 ಅಧಯೆನ ಇತ್ಯಾದಿ ಕ್ಷೇತ್ರಗಳಲ್ಲಿ 
ಸಂಶೋಧನೆ ಮಾಡುತ್ತಿದ್ದಾರೆ" ಜೊತೆಗೆ ರಾಜ್ಯ ಮತ್ತು ರೌ ಪ್ರಮಲ್ಲಿದಲ್ಲಿ ಬುಡ ಟ್ಟು ಜನರ 
ಸಮಸೆಗಳಿಗೆ ಸಂಬ ಂಧಸಿದಂತೆ ವಿಚಾರ ಸಂಕೀರ್ಣ 'ಮತ್ತು ಸಮ್ಮೇಳನಗಳನ್ನು 
ಏಪನೆಡಿಸುವುದನ್ನು ನ ನಾವು ಕಾಣಬಹುದಾಗಿದೆ. ಎಲಕಿಂತ ಮುಖ್ಯವಾಗಿ ಶಿಭಾಗವು 
ಬುಡಕಟ್ಟು ಅಧಯುನಗಳ ವಿವಿಧ ಸಂಶೋಧನೆಗಳನ್ನು ಕೃತಿಗಳ ರೂಪದಲ್ಲಿ 
ಪ್ರಕಟಿಸುತ್ತಿರುಪ್ರೆದು ಜ್ಞಾನ ಪ್ರಸಾರ ಮತ್ತು ಬುಡಕಟ್ಟುಗಳ ಅಭಿವೃದ್ದಿಯ ದ ೃಷ್ಟಿಕೋನದಲ್ಲಿ 
ಒಂದು ಮೆಹತ್ತರ ಹೆಜ್ಜೆಯಾಗಿದೆ. ಇತ್ತೀಚೆಗೆ ಇದೇ ಭಾಗದ ವತಿಯಂದ “ಬ೨ಡಕಟ್ಟು 
ಅಧಯನ” ಎಂಬ ಪತ್ರಿಕೆಯು ಪ್ರಕಟವಾಗುತ್ತಿರುವುದು ಅತ್ತಂತ ಶ್ಲಾಘನೀಯವಾದುದು. 
ಮಗಳೂರು ವಿಶ್ವವಿದ್ಯಾ ಲಯದ ಪ್ರಸಾರಾಂಗವು ಬುಡಕಟ್ಟು ಅದಯನ ಕೃತಿಗಳನ್ನು 
ಪ್ರಕಟಿಸಿದೆ. 2003ನೇ ಇಸವಿ ಆಗಸ್‌ ತಿಂಗಳಿನಲ್ಲಿ ಲೋಕಸಭೆಯು, ಭಾಷ್ಟ್ರೀಯೆ 
ಬುಡಕಟುಗಳ ಆಯೋಗವನು ರಚಿಸಲು ಅವಕಾಶ ಮಾಡಿಕೊಡುವ ಜಾಗೆ 94ನೇ 
ತಿದ್ದುಪಔ ತರುವ ಮಸೂದೆಗೆ"ಅಂಗೀಕಾರ ನೀಡಿರುವುದು ಬುಡಕಟ್ಟು ಅಭಿವೃದ್ಧಿಯ 
ಇನೊಂದು ಹೆಜ್ಜೆಯಾಗಿದೆ. ಇದುವರೆಗೂ ರಾಷ್ಟ್ರಮಟ್ಟದಲ್ಲಿ ಅನುಸೂಚಿತ ಜಾತಿಗಿಳ ಮತ್ತು 


ಅನುಸೂಚಿತ ಪಂಗಡಗಳ ಒಂದೇ ಆಯೋಗಪೆದ್ದುದು ಗಮನಾರ್ಹ ಸಂಗತಿ. ಈಗ ಕೇಂದ್ರ 
ಸರ್ಕಾರದಲ್ಲಿ ಪ್ರತ್ಯೇಕ ಬುಡಕಟ್ಟು ಅಭಿವೃದ್ಧಿ ಖಾತೆಯನ್ನು ಸೃಷ್ಟಿಸಲಾಗಿದೆ. ಕೇಂದ್ರ ಮತ್ತು 
ರಾಜ್ಯ ಸರ್ಕಾರಗಳು ಬುಡಕಟ್ಟುಗಳ ಅಭೆವೈದ್ಧಿಗೆ ವಿಶೇಷ ಯೋಜನೆಗಳನ್ನು ರೂಪಿಸಿ 
ಅವೆಗಳ ಮೂಲಕ ಬುಡಕಟ್ಟು ಜನರ ಸಾಮೌಜಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು 
ಉತ್ತಮ ಪಡಿಸಲು ಪ್ರಯತ್ನಿಸುತ್ತಿವೆ. 


ಪ್ರಮುಖ ಪದಗಳ ಅರ್ಥ 
1. ಬುಡಕಟ್ಟು: ಆದಿವಾಸಿ 
2. ಸರ್ಕಾರೇತರ ಸಂಸೆ: ಸಯಂ ಸೇವಾ ಸಂಸೆ 
ವ ವ ೪ 


3. ಬದಲಾವಣೆ: ಪರಿವರ್ತನೆ 
ಅಭ್ಯಾಸ 


1. ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 


1. ಒಂದು ಪ್ರದೇಶದ ಮೂಲ ವಾಸಸ್ಥರನ್ನು ಎಂದು ಕರೆಯಲಾಗುತ್ತದೆ. 

2. ಒಬ್ಬ ನಾಯಕನ ಅಧೀನದಲ್ಲಿ ಇರುವ ತಂಡವನ್ನು ಎಂದು 
ಕರಿಯುತ್ತಾರೆ. 

3. ಗಾಂಧೀಜಿಯವರು ಆದಿವಾಸಿಗಳನ್ನು ಎಂದು ಕರೆಯುತ್ತಾರೆ. 

4. ಭಾರತ ಸಂವಿಧಾನದ ಕಲಂನಲ್ಲಿ ಆದಿವಾಸಿಗಳನ್ನು ಪರಿಶಿಷ್ಟ 
ಬುಡಕಟ್ಟುಗಳೆಂದು ಉಲ್ಲೇಖಿಸಲಾಗಿದೆ. 


5, ಹೆಚ್ಚಿನ ಸಂಖ್ಯೆಯಲ್ಲಿ ಬುಡಕಟ್ಟು ಜನರಿರುವ ಪ್ರದೇಶವನ್ನು ಅನುಸೂಚಿತ 
ಪ್ರಡೇಶಗಳಿರದು ಘೋಷಿಸಿದ ಅಧಿಕಾರ ಹೊಂದಿರುವಷೆರು | 


11. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 
1. ಬುಡಕಟ್ಟು ಎಂದರೇನು? 
2. ಕೇಂದ್ರ ಸರ್ಕಾರ ಯಾರ ಅಧ್ಲಕ್ಷತೆಯಲ್ಲಿ ಮೊದಲ ಬಾರಿಗೆ ಬುಡಕಟ್ಟು 


ಓ./ 


ಆಯೋಗವನ್ನು ರಚಿಸಲಾಯಿತು? 
3. ಬ್ಲಾಕ್‌ ಪದ್ಧತಿ ಎಂದರೇನು? 


4. 


ಗಿಡಮೂಲಿಕೆಯ ಔಷಧಿಗಳ ತಯಾರಿಕೆಯಲ್ಲಿ ಪ್ರಾ ಪ್ರಾವೀಣ್ಯತೆಯನ್ನು ಪಡೆದವರು 
ಯಾರು? 


111. ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. 


1. 
2 


ಶ್ರ 


4. 


ತ 


ಭಾರತದಲ್ಲಿ ಬುಡಕಟ್ಟುಗಳಿಗಿರುವ ವಿವಿಧ ಹೆಸರುಗಳು ಯಾವುವು? 
ಬುಡಕಟ್ಟು ಜನಾಂಗದ ಗುಣಲಕ್ಷಣಗಳನ್ನು ತಿಳಿಸಿ, 


ಭಾರತ ಸರ್ಕಾರವು ಬುಡಕಟ್ಟುಗಳ ಅಭಿವೃ ದ್ದಿಗೆ ರೂಪಿಸಿದ ಮೂರು ನೀತಿಗಳನ್ನು 
ತಿಳಿಸಿ, 


ಬುಡಕಟ್ಟು ಜನಾಂಗಗಳ ಅವನತಿಗೆ ಕಾರಣಗಳನ್ನು ತಿಳಿಸಿ. 
ಭಾರತದಲ್ಲಿ ಬುಡಕಟ್ಟು ಸಲಹಾ ಸಮಿತಿಯ ಕಾರ್ಯಗಳೇನು? 


1%. ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ. 


1. 


ಶೈ 


ಭಾರತದಲ್ಲಿ ಬುಡಕಟ್ಟುಗಳ ಐತಿಹಾಸಿಕ ಹಿನ್ನಲೆಯನ್ನು ಬರೆಯಿರಿ. 


ಭಾರತದ ಬುಡಕಟ್ಟುಗಳಲ್ಲಿ ಸಂಭವಿಸುತ್ತಿರುವ ಸಾಮಾಜಿಕ ಬದ ಲಾವಣೆಯನ್ನು 
ಗುರುತಿಸಿ. 


. ಭಾರತದಲ್ಲಿ ಬುಡಕಟ್ಟುಗಳ ಬದಲಾವಣೆಗೆ ಕಾರಣವಾಗುವ ಅಂಶಗಳನ್ನು 


ವಿವರಿಸಿ. 


. ಭಾರತದಲ್ಲಿ ಬುಡಕಟ್ಟುಗಳ ಬದಲಾವಣೆಯಲ್ಲಿ ಸರ್ಕಾರದ ಪಾತ್ರವನ್ನು ವಿವರಿಸಿ. 
. ಬುಡಕಟು ಅಧಯನಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಕೈ ಕೈಗೊಂಡಿರುವ 


ಕ್ರಮಗಳನ್ನ ತಿಸಿ 


ಸಲಹಾತ್ಮಕ ಚಟುವಟಿಕೆಗಳು 


| 


ವಿದ್ಯಾರ್ಥಿ ಗಳನ್ನು ಬುಡಕಟ್ಟು ಜನಾಂಗದ ಪ ಪ್ರ ದೇಶಕ್ಕೆ ಪ್ರ ಪ್ರ ವಾಸಕ್ಕೆ ಕರೆದುಕೊಂಡು 
ಹೋಗುವುದು. 


2. ಬುಡಕಟ್ಟು ಜನಾಂಗದವರ ಜೀವನಕ್ಕೆ ಪೂರಕವಾದ ಸಾಹಿತ್ಯವನ್ನು ಓದಿ 


ತಿಳಿಸುವೆದು. 


ಅಧ್ಯಾಯ- 7 ಸಾಮಾಜಿಕ ಬದಲಾವಣೆಯತ್ತ ಮುಸು 


ಈ ಅಧ್ಯಾಯದಲ್ಲಿ ನಾವು ಕೆಳಕಂಡ ವಿಷಯಗಳನ್ನು ಕುರಿತು ಅಭಯನ ಮಾಡುತ್ತೇವೆ. 


7.1 ಪೀಠಿಕೆ 

7.2 ಸಮೂಹ ಮಾಧಮಗಳ ಅರ್ಥ 

7.3 ಸಮೂಹ ಮಾಧಿಮಗಳ ಪ್ರಕಾರಗಳು- ಮುದ್ರಣ, ವಿದ್ಯುನ್ಮಾನ ಮತ್ತು ಅಂತರ್‌ 
ಜಾಲ. 

7.4 ಸಮಕಾಲೀನ ಸಮಾಜದಲ್ಲಿ ಮಾಧ್ಯಮಗಳ ಪ್ರಭಾವ ಮತ್ತು ಪಾತ್ರ. 


7.1 ಪೀಠಿಕೆ 


ಈ ಅಧ್ಯಾಯದಲ್ಲಿ ನಾವು ಸಮೂಹ ಮಾಧಮಗಳು ಭಾರತದಲ್ಲಿ ಬೆಳೆದು ಬಂದ 
ರೀತಿಯನ್ನು ಪರಿಚಯ 'ಮಾಡಿಕೊಳ್ಳುತ್ತೇವೆ. ಅವೆಗಳ ಅರ್ಥ ಮತ್ತು ಪ್ರಕಾರವನ್ನು 
ತಿಳಿದುಕೊಳ್ಳುತ್ತೇವೆ. ನಂತರ ಸಮಕಾಲೇನ ಸಮಾಜದಲ್ಲಿ ಅವುಗಳ: ಪಾತ್ರವನ್ನು “ 
ಚರ್ಚಿಸುತ್ತೇವೆ. 


ವೃತ್ತಪತ್ರಿಕೆಗಳು, ರೇಡಿಯೋ, ಟೆಲಿವಿಷನ್‌, ಇಂಟರ್ನೆಟ್‌, ಇ-ಮೇಲ್‌, ಟ್ವಿಟರ್‌ 
ಹಾಗೂ ಬ್ಲಾಗ್‌ಗಳನ್ನು ಸಮೂಹ ಮಾಧ್ಯಮಗಳಿಗೆ ಉದಾಹರಣೆಯಾಗಿ ನೀಡಬಹುದು. 21 
ನೇ ಶತಮಾನದಲ್ಲಿ ಭಾರತದಲ್ಲಿ ಸಮೂಹ ಮಾಧ್ಯಮದ ಕ್ರಾಂತಿಯೇ ನಡೆದಿದೆ. ಸಾರ್ವಜನಿಕ 
ಅಭಿಪ್ರಾಯವನ್ನು ರೂಪಿಸುವಿಕೆ, ಸಾರ್ವಜನಿಕರ ಗಮನ ಸೆಳೆಯುವಿಕೆ, ಸರ್ಕಾರದ ನೀತಿ 
ನಿಯಮಗಳನ್ನು ಜನರಿಗೆ ತಿಳಿಸಲು ಮನರಂಜನೆ ನೀಡುವಲ್ಲಿ ಸಮೂಹ ಮಾಧ್ಯಮಗಳು 
ಪ್ರಮುಖ ಪಾತ್ರ ವಹಿಸಿವೆ. 

ಅಭಿವೃದ್ದಿಹೊಂದಿದ ರಾಷ್ಟ್ರಗಳಲ್ಲಿ ಸಮೂಹ ಮಾಧಮಗಳು ನಿರ್ಣಾಯಕ ಪಾತ್ರ 
ವಹಿಸುತ್ತವೆ. ಆದೆ ಅಭಿವೃದಿ ಹೆಸೆಂದದ ಮತ್ತು ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಎಲ್ಲಾ 


ಜನರನೂ ಎಲ್ಲ ರೀತಿಯ `ಮೌಧಮಗಳೂ ತ ತಲುಪಿಲ್ಲವೆನ್ನಬಹುದು. ಆದರೂ ಅವುಗಳ 
ಪ್ರಭಾವವನ್ನು ೬ ಅಲ್ಲಗಳೆಯಲು ಸೌಧ್ಯವಿಲ್ಲ. 


7.2 ಸಮೂಹ ಕಾ ಆಕೆ 


ಸಮೂಹ ಮಾಧ್ಯಮಗಳೆಂದರೆ ಮಾಹಿತಿ ಮತ್ತು ಜ್ಞಾನವನ್ನು ಒಬ್ಬರಿಂದ ಒಬ್ಬರಿಗೆ 
ವರ್ಗಾಯಿಸಬಹುದು ಸರ್ಕಾರ ಅಥವಾ ಇತರ ಸಂಘಟನೆಗಳು" ತಮ್ಮ ಮಾಹಿತಿಯನು 
ಜನರಿಗೆ ಮಾಧಮಗಳ ಮೂಲಕ ಜನರಿಗೆ ಸ್ಥಳದಿಂದ ಸಳಕೆ ತಲುಪಿಸಿತ್ತದೆಯೋ ಅದೇ ರೀತಿ 
ಸಮೂಹ ಮಧ್ಯಮಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಾಹಿತಿಯನ್ನು 


ತಲುಪಿಸುತ್ತವೆ. ವೃತ್ತಪತ್ರಿಕೆಗಳು, ರೇಡಿಯೋ, ಟೆಲಿವಿಷನ್‌ ಇಂಟರ್ನೆಟ್‌ ಮತ್ತು ಇ-ಮೇಲ್‌, 
ಟೆಟರ್‌ ಹಾಗೂ 'ಬ್ಲಾಗ್‌ಗಳನ್ನು ಸಮೂಹ ಮಾಧ್ಯಮಗಳಿಗೆ ಉದಾಹರಣೆಯಾಗಿ 
ನೆಡಬಹುದು. 


ಸಮೂಹ ಮಾಧ್ಯಮಗಳ ಸಾಮಾನ್ಯ ಲಕ್ಷಣಗಳು 
1. ಈ ಮಾಧ್ಯಮಗಳಿಗೆ ಕಾಲ ಮತ್ತು ಸ್ಥಳಗಳ ನಿರ್ಬಂಧವಿಲ್ಲ 
2. ಏಕ ಕಾಲದಲ್ಲಿ ಲಕ್ಷಾಂತರ ಜನರನ್ನು ತಲುಪಬಲ್ಲದು. 
3. ಶೈಕ್ಷಣಿಕ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ಪ್ರಸಾರವಾಗುತ್ತವೆ. 
4. ಸಂದೇಶಗಳನ್ನು! ವಿಷಯಗಳನ್ನು ವರ್ಗಾಯಿಸುತ್ತವೆ. 
7.3 ಸಮೂಹ ಮಾಧ್ಯಮಗಳ ಪ್ರಕಾರಗಳು 


ಸಮೂಹ ವಾಗ ಎರಡು ಪ್ರ ಕಾರವಾಗಿವೆ 
1. ಮುದ್ರ ಣ ಮಾಧವಿ 
£4 ವಿದ್ಯುನ್ಮಾನ ಮಾಧ್ಯಮ 


ವೃತ್ತಪತ್ರಿಕೆಗಳು, ಬ ಟೆಲಿವಿಷನ್‌, ಇಂಟರ್ನೆಟ್‌, ಇವು ಭಾರತದಲ್ಲಿ ಬೆಳೆದು 
ಬಂದ ಬಳ್ಳ ಮತ್ತು ಮಹತ್ವವನ್ನು ತಿಳಿದುಕೊಳ್ಳೋಣ. 


ವೃತಸತಿಕೆಗಳು 


ಭಾರತದಲ್ಲಿ ವೃತ್ತಪತ್ರಿಕೆಗಳ ಇತಿಹಾಸಿವು ದೊಡ್ಡದು. 19 ನೇ ಶತಮಾನದಲ್ಲಿ ಬ್ರಿಟಿಷ್‌ 
ಸರ್ಕಾರದ ಗೆಜೇಟೆಯಗ್ಗಳು ಕಂಡು ಬಂದವು. ಅಂದರೆ ಸರ್ಕಾರದ ಮಾಹಿತಿಯನ್ನು ೨ ಜನರಿಗೆ 
ತಿಳಿಸಲು ಇವುಗಳನು ಬಳಸಲಾಗುತ್ತಿತ್ತು. ಆ ನಂತರ ಸಾತಂತ ಹೋರಾಟಗಾರರು. ಸಮಾಜ 
ಸುಧಾರಕರು, ಪ ಪತ್ರಿಕೆಗಳನ್ನು ಪ್ರಾರಂಭಿಸಿದರು. ಬಾಬಾಳಾಹೇಬ್‌ ಡಾ. ಬಿ. ಆರ್‌. 
೬.೬... ಮೊಕನಾಯಕ, ಮಹಾತ್ಮ ಗಾಂಧೀಜಿಯವರು ಹರಿಜನ, ಬಾಲ 
ಗಂಗಾಧೆರ ತಿಲಕ್‌ ರವರು ಕೇಸರಿ ಹೀಗೆ ಆನೇಕ ಪತ್ರಿಕೆಗಳು ಪ್ರಕಟವಾದವು ಇದರಿಂದ 
ಅವುಗಳ ಜನಪ್ರಿಯತೆ ಜಾಸ್ಪಿಯಾಯಿತು. 110. ಭಾರತದಲ್ಲಿ ಸಾವಿರಾರು ದಿನ 
ಪತ್ರಿಕೆಗಳಿವೆ. ಜೊತೆಗೆ ವಾರ. ತಿಂಗಳು ಮತ್ತು ವಾರ್ಷಿಕ ಪತ್ರಿಕೆಗಳು ಪ್ರ ಪ್ರಕಟವಾಗುತ್ತಿವೆ. 


ಭಾರತದ ಮೊದಲ ವರ್ತಮಾನ ಪತ್ರಿಕೆ "ದಿ ಬೆಂಗಾಲ್‌ ಗೆಜೆಟ್‌' 1780 ರಲ್ಲಿ 
ಪ್ರಕಟವಾಯಿತು. ಮಂಗಳೂರು ಸಮಾಚಾರ ಪತ್ರಿಕೆಯು ಕನ್ನಡದ ಮೊದಲ 


ಪತ್ರಿಕೆಯಾಗಿದ್ದು ಇದನ್ನು ಮೋಗ್ಲಿಂಗ್‌ ಮಿಷನರಿಯವರು ಪ್ರಾರಂಭಿಸಿದರು. ಮೈಸೂರು 
ರೆಕಾರ್ಡರ್‌ ಮತ್ತು ಕರ್ನಾಟಕ ಪ್ರಕಾಶಿತ ಇವು ಕರ್ನಾಟಕದ ಇತರ ಪತ್ರಿಕೆಗಳಾಗಿ. 


ರೇಡಿಯೋ 


ಭಾರತದಲ್ಲಿ 1920 ರಲ್ಲಿ ಹ್ಯಾಮ್‌ ರೇಡಿಯೋಗಳು ಜಾರಿಗೆ ಬಂದವು. ಕೊಲತಾ 
ಮತ್ತು ಚೆನ್ನೈಗಳಲ್ಲಿ'ರೇಡಿಯೋ ಕ್ಲಬೌಗಳನ್ನು ಸ್ಥಾಪಿಸಿಕೊಳ್ಳಲಾಗಿತ್ತು. 1940 ರ ಎರಡನೇ 
ಮಹಾಯಿದ್ದದ ಸಮಯದಲ್ಲಿ ರೇಡಿಯೋ ವೈವಸ್ಥೆಯ್‌ ಪ್ರ ಪೂರ್ಣ ರೂಪವನು ಪಡೆಯಿತು. 
ಜರ್ಮನಿಯ ಹಿಟ್ಲರ್ನ ಸರ್ವಾಧಿಕಾರದ ವಿರಖಜ್ಞ ಹೋರಾಡುವ ಸಲುವಾಗಿ ಮಿತ್ರ ತ್ರ ರಾಷ್ಟ್ರಗಳ 
ಗುಂಪು ಈ ರೇಡಿಯೋವನ್ನು ಪರಿಣಾಮಕಾರಿಯಾಗಿ ಬಳಸಿದವು. ಭಾರತದಲ್ಲಿಯೂ 
ಇದ ನ್ನು ಬಳಸಲಾಯಿತು. * 


ಭಾರತದಲ್ಲಿ ಬಾನುಲಿ ಪ್ರಸಾರವು 1927 ರಲ್ಲಿ ಆರಂಭವಾಯಿತು. ಆಗ ಮುಂಬೈ, 
ಕೊಲ್ಪತ್ತಾಗಳಲ್ಲಿ ಎರಡು ಖಾಸಗೆ ಟ್ರಾನಮೀಟರ್‌ ಗಳಿದ್ದವು. ಅವುಗಳನು ಸರ್ಕಾರ 
ಕೊಕೆಡುಕೊಂಡು 1930 ರಲ್ಲಿ ಭಾರತೆ ಪ್ರಸಾರ ಸೇವೆಯನ್ನು ಪ್ರಾರಂಭಿಸಿತು. (ಇಂಡಿಯನ್‌ 
ಬ್ರಾಡ್‌ ಕಾಸ್ಟಿಂಗ್‌ ಸರ್ವಿಸಸ್‌) "1936 ರಲ್ಲಿ" ಆಲ್‌ ಇಂಡಿಯಾ ರೇಶಿಯೋ ಎಂದು 
ಕರೆಯಲಾಯಿತು. 1957 ರಲ್ಲಿ ಆಕಾಶವಾಣಿ ಎಂಬ ಹೆಸರು ಬಂದಿತು. 

ಸ್ವಾತಂತ್ರದ ಸಂದರ್ಭದಲ್ಲಿ ಕೇವಲ ಆರು ರೇಡಿಯೋ ಕೇಂದ್ರಗಳಿದ್ದವು. ಸ್ವತಂತ್ರ 
ಭಾರತದಲ್ಲಿ ಸ ಸುದ್ದಿ ಸಮಾಚಾರ, 'ಪ್ರಚಲಿತ ವಿದ್ಯಾಮಾನಗಳು, ಅಭಿವೃ! ದ್ದಿ ಕುರಿತು ಔಚೆಗೆ 
ಮೊದಲಾದವುಗಳಿಗೆ ಆದತೆ ನೀಡಲಾಗಿತ್ತು. ವಿವಿಧ ಭಾರತಿ ಕಾರ್ಯಕ್ರಿಮವನ್ನು 1952 ರಲ್ಲಿ 
ಆರಂಭಿಸಲಾಯಿತು. ಇದರಿಂದಾಗಿ ರೇಡಿಯೋ ತುಂಬಾ ಜನಪ್ರಿಯವಾಯಿತು. ಏಕೆಂದರೆ, 
ಚಲನಚಿತ್ರಗೀತೆ, ನಾಟಕ ಮೊದಲಾದ ಕಾರ್ಯಕ್ರಮಗಳನ್ನು ಅದರಲ್ಲಿ ಪ್ರಸಾರ 
ಮಾಡಲಾಗುತ್ತಿತ್ತು. 


ಮೊದಲ ರೇಡಿಯೋವನ್ನು ಸಾಮಾನ ಜನರು ಹೊಂದಲು ಸಾಧವಾಗುತ್ತಿರಲಿಲ್ಲ. 
ರೇಡಿಯೋ ಸೆಟ್‌ನ ಬೆಲೆ ತುಂಬ ದುಬಾರಯಾಗಿತ್ತು. ರೇಡಿಯೋ ಗೌತ್ರ 
ದೊಡ್ಡದಾಗಿದ್ದರಿಂದ ಅದನ್ನು ಒಂದೇ ಕಡೆ ಇಡಬೇಕಾಗಿತ್ತು. ಟ್ರಾನಿಸರ್‌ ಗಳು ಅಂದರೆಸ ಸಣ್ಣ 
ಗಾತ್ರದ ರೇಡಿಯೋಗಳು ಜನಜೇವನದ ಒಂದು ಅವಿಭಾಜ್ಯ ಅಂಗೆವಾಯಿತು. 


ಚೀನಾದ ವಿರುದ್ಧ 1962 ರಲ್ಲಿ ನಡೆದ ಯುದ್ಧದ ಸಮಾಚಾರ ಗಳನ್ನು ಬಿತ್ತರಿಸುವಲ್ಲಿ 
ರೇಡಿಯೋ ಪ್ರಮುಖ ಮಾಧಮವಾಯಿತು. 1977ರ ಬಾಂಗ್ಲಾದೇಶದ "ಯುದ್ಧದ 
ಸಂದರ್ಭದಲ್ಲಿ 5 ಗಂಟೆಗೊಂದರೆ ಸಾರಿಯಂತೆ ಸುದಿಯನು ಬಿತ್ತರಿಸಲಾಗುತ್ತಿತ್ತು. ಆಕಾಶವಾಣಿ 
ಸ್ಥಾಪಿತವಾದ "ಮೇಲೆ ದೇಶದ ಎಲ್ಲಾಕಡೆಯೂ ರೇಡಿಯೋ ಕೆ ಕೇಂದ್ರ ಗಳಿವೆ" ಹಾಗಾಗಿ 
ನೊರಾರು ಎಫ್‌. ಎಂ. ಚಾನೆಲ್‌ಗಳು ಅಸ್ಲಿತ್ತದಲ್ಲಿರುವುದ ನ್ನು ನೀವೂ ಕೇಳಿರುತ್ತೀರಾ. 
ಮೊಬೈಲ್‌ ಫೋನ್‌ಗಳಲ್ಲಿ ಎಫ್‌ ಎಂ ಚಾನೆಲ್‌ ಮತ್ತು ಟಿವಿ ಕೂಡ ಲಭ್ಯವಿದೆ. 


ಟೆಲಿವಿಷನ್‌ 


ರೇಡಿಯೋದಂತೆ ಭಾರತದಲ್ಲಿ ದೂರದರ್ಶನಕೂ ಸಹ ಅದರದೇ ಆದ 
ಇತಿಹಾಸವಿದೆ. 1959 ರಲ್ಲಿ ಗ್ರಾಮೀಣಾಭಿವೃ ದಿ )ಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲು 
ಪ್ರಾಯೋಗಿಕವಾಗಿ ದೂರದರ್ಶನವನು ಆರರಿಭಿಸಲಾಯಿತು. 1575 ಮತ್ತು 76ರಲ್ಲಿ 
ಪ್ರಮುಖ ನಗರಗಳಾದ ದೆಹಲಿ, ಶ್ರೀನೆಗರ, ಅಮೃತಸರ, ಮುಂಬೈಗಳಲ್ಲಿ 
ದೂರದರ್ಶನಗಳನ್ನು ಸ್ಥಾಪಿಸಲಾಯಿತು. ಮುಂದಿನ ವರ್ಷ ಕೊಲಿತಾ ಚೆನ್ನೆ ಹಾಗೂ 
ಜಲಂಧರ್‌ ಗಳಲ್ಲಿ ಈ ಕೆಔದ್ರಗಳನು ತೆರೆಯಲಾಯಿತು. ಮೊದಮಿ ಈ ಕೆಲಿದ್ರ ಗಳು ಕೃಷಿ, 
ಗ್ರಾಮೀಣಾಭಿವೃದ್ಧಿ ಮಹಿಳೆಯರು ಮತ್ತು ಸಾಮಾಜಿಕ ಬದಲಾವಣೆ ಕುರಿತ 
ಕಾರ್ಯಕ್ರಮಗಳ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದ್ದವು. ಮನರಂಜನೆಗೆ ಅಷ್ಟೇನೂ 
ಮಹತ್ವವಿರಲಿಲ್ಲ. 


1975 ರ ನಂತರ ದೂರದರ್ಶನದಲ್ಲಿ ಜಾಹೀರಾತುಗಳನು ಪ್ರಕಟಿಸಲು ಅನುಮತಿ 
ನೀಡಲಾಯಿತು. ಕೆ ಕೈಗಾರಿಕೋದ್ಯಮಿಗಳು ಕೆಲವು ಕಾರ್ಯಕ್ರಮಗಳನ್ನು 
ಪ್ರಾಯೋಜಸುತ್ತಿದ್ದರು. ಇದರೊಂದಿಗೆ ಮನರಂಜನಾ ಕಾರ್ಯಕ್ರಮಗಳು ಕೂಡ 
ಹೆಚ್ಚಾದವು. 1984 ರಿಂದ 88 ರವರೆಗೆ ಅನೇಕ ಜನಪ್ರಿಯ ಧಾರಾವಾಹಿಗಳು 
ಪ್ರಸಾರವಾದವು. ರಾಮಾಯಣ ಮತ್ತು ಮಹಾಭಾರತದಂತಹ ಧಾರಾವಾಹಿಗಳು ಮತ್ತು 
ಶ್ರಕೆಟ್‌ ಪಂದ್ಯ ಗಳು ಹೆಚ್ಚು ಹೆಚ್ಚು ಜನರನ್ನು ಟಿ.ವಿ.ಯ ಮುಂದೆ ಕುಳಿತುಕೊಳ್ಳುವಂತೆ" 
ಮಾಡಿದವು 


1991 ರಲ್ಲಿ ದೂರದರ್ಶನವು ಕೇಂದ್ರ ಸರ್ಕಾರದ ಹತೋಟಿಯಲ್ಲಿತ್ತು. ಖಾಸಗಿ 
ಚಾನೆಲ್‌ಗಳಿಗೆ ಅವಕಾಶವಿರಲಿಲ್ಲ. ಉದಾರೀಕರಣದ ನಂತರ ಖಾಸಗೀ ಚಾನೆಲ್‌ಗಳು 
ಅಸ್ಲಿತ್ತಕ್ಕೆ ಬಂದವು. ಮನರಂಜನೆ. ಕ್ರೀಡೆ, ಪ್ರವಾಸ, ಮಹಿಳೆ, ಅಡುಗೆ, ಅಲಂಕಾರ, ಸಿನಿಮಾ 
ಹೀಗ ಪ್ರಿತಿಯೊಂದಕ್ಕೂ ಒಂದೊಂದು ಚಾನೆಲ್‌ಗಳು ಅಸ್ಥಿತ್ವಕ್ಕೆ ಬಂದ ಮೇಲೇ 
ದೂರದರ್ಶನದ ವ್ಯಾಪ್ತಿಯು ಹೆಚ್ಚಾಗಿದೆ. ಭಾರತದಲ್ಲಿ ಟೆ 3ನ ಯು ಮೊದಲ ಕೇವಲ ನಗರ 
ಪ್ರದೇಶದಲ್ಲಿ ಕಂಡುಬರುತ್ತಿತ್ತು. ಈಗೆ ಟಿ. ವಿ. ಇಲ್ಲದ 'ಸ್ಥಳವನ್ನು ಕಾಣಲು ಸಾಧ್ಯವಿಲ್ಲ. 


ಇಂಟರ್ನೆಟ್‌ 


ಉದಾರೀಕರಣದ ನಂತರ ಭಾರತದಲ್ಲಿ ಕಂಪ್ಯೂಟರ್‌ ಕ್ರಾಂತಿಯಾಗಿರುವುದನ್ನು 
ಗಮನಿಸಬಹುದು. ಕರ್ನಾಟಕ ರಾ ಗ ನಗರವು ಸಿಲಿಕಾನ್‌ ವ್ಹಾಲಿ ಎರದು 
ಪ್ರಸಿದ್ಧಿಯಾಗಿದೆ. ಸಾಫ್ಟ್‌ವೇರ್‌ ಕಂಪೆನಿಗಳು ಪ್ರಪಂಚದಾದ್ಯಂತ ಹೆಸರು ಮಾಡಿದೆ 
ದಲಿ ಶಾಲಾ-ಕಾಲೇಜುಗಳಲ್ಲಿ, ಮನಮುನೆಗಳಲ್ಲಿ ಕಂಪ್ಯೂಟರ್‌ ಶಿಕ್ಷಣವು ಕಡ್ಡಾಯ 
ಎನ್ನುವಂತಾಗಿದೆ. ಕಂಪ್ಯೂಟರ್‌ ಕಲಿಯದೆ ಇರುವವರನು ತಳ ಟರ್‌ ಅನಕ್ಷರಸ್ಥರೆಂದು 
ಗುರುತಿಸಲಾಗುತ್ತದೆ. ಕೇಂದ್ರ ಮತ್ತು ರಾಜ ಸರ್ಕಾರಗಳು ಸಂಪೂರ್ಣವಾಗಿ ಇ ಗೌರೈಸ್‌ 
ಅಥವಾ ಕಾಗದ ರೆಹಿತ ಆಡಳಿತವನ್ನು ಜಾರಿಗೆ ತರುವ ಗುರಿಯನ್ನು ಹೊಂದಿವೆ. ಭಾರೆತದಲ್ಲಿ 


ಸುಮಾರು 70 ಕೋಟಿ ಮೊಬೈ ಲ್‌ ಫೋನ್‌ ಬಳಕೆದಾರರಿದ್ದಾರೆ. ಮೊಬೈ ಲ್‌ ಫೋನ್‌ಗಳು 
ಅಬಿವದಿ ಹೊಂದಿ ಇಂಟರ್ನೆಟ್‌, ಇ-ಮೇಲ್‌, ಫೇಸ್‌ಬುಕ್‌” ವಾಟ್ಸ್‌ ಅಪ್‌ 
ಮೊದಲೌದವುಗಳ ಬಳಕೆಗೆ ಅನುಕೂಲಕರವಾಗಿವೆ. ಕಂಪ್ಯೂಟರ್‌ ಮಿತ್ತು ಮೊಬೈಲ್‌ ಇಲ್ಲದೆ 
ಜೀವನ ಸಾಗಿಸುವುದೇ ಕಷ್ಟ ಎಂಬಂತಾಗಿದೆ. ಹೀಗೆ ಸಮೂ ಮಾಧ್ಯಮಗಳು ಜೇವನದ 
ಅವಿಭಾಜ್ಯ ಅಂಗವಾಗಿದೆ.” 


ಜನರ ಜೀವನಶೈ ಲಿ, ಅಭಿರುಚಿ, ಆಚಾರ-ವಿಚಾರ, ಲೋಕರೂಡಿ, ನಡವಳಿಕೆಯ 
ವರ್ತನೆ, ಮೌಲಗಳು, ಅಭಿಪ್ರಾಯಗಳು ಮೇಲೆ ಪ್ರಭಾವ ಬೀರಿ ಸಾಮಾಜಿಕ 
ಬದಲಾವಣೆಯೆನು ಉಂಟು ಮಾಡುತ್ತಿವೆ. ಇದನ್ನು ಅರ್ಥಮಾಡಿಕೊಳುವ ಮೊದಲು 
ಸಮೂಹ ಮಾಧ್ಯಮಗಳು ಸಮಾಜದಲ್ಲಿ'ವಹಿ ಸುವೆ ಪಾತ್ರವನ್ನು ತಿಳಿದುಕೊಳ್ಳೋಣ. 


7.4 ಸಮಕಾಲೀನ ಸಮಾಜದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ 


ಸಮೂಹ ಮಾಧ್ಯಮಗಳು ದಿನನಿತ್ಯದ ಸಾಮಾಜಿಕ ಆಗುಹೋಗುಗಳನ್ನು 
ತಿಳಿದುಕೊಳ್ಳಲು ನೆರವೌಗುತ್ತವೆ. ರಾಷ್ಟೀಯ, ಅಂತರಾಷ್ಟೀಯ ಘಟನೆಗಳು" ರಾಜಕೀಯ 
ಸುದ್ದಿಗಳು, ಫ್ರಾಕೃತಿಕ ವಿಕೋಪಗಳನ್ನು ಳಿಸಿಕೊಡುತ್ತವೆ. ಸಮೂಹ ಮಾಧಮಗಳ ಮೂಲಕ 
ಜನರು ಸಿನಿಮಾ” ನಾಟಕ, ಸಾಂಸ್ಸತಕ ಕಾರ್ಯಕ್ರಮಗಳು, ಅಪರಾಧದ ಸೌದಿಗಳು, ಕ್ರೀಡಾ 
ಸುದ್ದಿಗಳನ್ನು ತಿಳಿದುಕೊಳ್ಳುತ್ತಾರೆ" ಸಾಂಸ್ಕತಿಕ ಅಂಶಗಳನು ಸಮೂಹ ಮಾಧಮಗಳು' 
ನೆನಶಿಸುತ್ತೆವೆ. ಮಕ್ಕಳನು "ಮತ್ತು ವಯಸ್ಸನ್ನು ಸಾಮಾಜೀಕರಣಗೊಳಿಸುಪೆಲ್ಲಿ ಇವುಗಳ 
ಪಾತ್ರ ದೊಡ್ಡದು. ಸಾಪರ್ತ್ರಿಕ ಚುನಾವಣೆಯ ಸಂದರ್ಭಗಳಲ್ಲಿ ರಾಜಕೀಯ ಚರ್ಚೆಗಳನ್ನು 
ಏರ್ಪಡಿಸುತ್ತದೆ ಮತ್ತು ಜನರ ಅಭಿಪ್ರಾಯವನ್ನು ರೂಪಿಸುತ್ತದೆ. ಸರ್ಕಾರವು ದಾರಿ ತಪ್ಪಿದಾಗ 
ವಿರೋಧ ಪಕ್ಷಗಳಂತೆ ಮಾಧ್ಯಮಗಳು ಕಾರ್ಯನಿರ್ವಹಿಸಿರುವುದ ನ್ನೂ ಕಾಣಬಹುದು 


ಪ್ರಜಾಪ್ರಭುತ PE ಭಾರತದಲ್ಲಿ ಜನರ ಮೂಲಭೂತ ಹಕ್ಕುಗಳನ್ನು ಮತ್ತು 
ಅಭಿವಕ ಸಾತರತ ನು ಕಾಪಾಡುವಲ್ಲಿ ಮೊದಲಿನಿಂದಲೂ ಮಾಧಮಗಳು ಮಹತ್ತರ ಪಾತ್ರ 
ನಿವನೆ£ಸಿವ್‌ ಆದೆರ) ಇತ್ತೀಚೆಗೆ ಪ್ರಾಯೋಜಕರು, ಜಾಹೀರಾತೆದಾರರು ಮತ್ತು' 
ಕೈಗಾರಿಕೋದ್ದಮಿಗಳ ಹಿಡಿತದಿಂದಾಗಿ ಮಾಧಮಗಳು ಸ್ವತಂತ್ರವಾಗಿ ಹಾಗೂ 
ಪಾರದರ್ಶಕದಾಗಿ ಕಾರ್ಯನಿರ್ವಹಿಸ ಸುತ್ತಿಲ್ಲ ಓಂದು ಹೆಳಬಹುದು. ಯಾವುದೋ ಒಂದು 
ಪಕ್ಷ ಅಥವಾ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಮೆಣಿದು ಪೂರ್ವಾಗ್ರಹ ಪೀಡಿತವಾಗಿ 
ವರ್ತಿಸುತ್ತಿರುವುದು ಕಂಡುಬರುತ್ತಿದೆ. ಇದರ ನಡುವೆಯೂ ಅನೇಕ ಪರ್ಯಾಯ 
ಮಾಧಮಗಳು ಇವರ ಹಿಡಿತದಿಂದ ಸ್ವತಂತ್ರವಾಗಿ ವಸ್ತುನಿಷ್ಠ ವರದಿ ಮಾಡುವುದನ್ನು 
ಕಾಣುಹುದು. 


ಭಾರತದಲ್ಲಿ ಏಕಕಾಲದಲ್ಲಿ ಸಾಂಪ್ರದಾಯಿಕವೂ, ಆಧುನಿಕವೂ ಆಗಿರುವ 
ದೇಶವಾಗಿದೆ. ಇಲ್ಲಿತ್ರಿ ಶ್ರೀಮಂತರ "ಮತ್ತು 'ಬಡವರ ನಡುವಿನ ಅಂತರ ಜಾಸ್ತಿ ಇದೆ. ದೊಡ್ಡ 
ಹ ಮತ್ತುಸೆ ಸಣ್ಣ ಸಣ್ಣ ಗ್ರಾಮಗಳು ಇವೆ. ಕೆಲವು ಪ್ರದೇಶಗಳಲ್ಲಿ ಉನ್ನತ ಸಾರಿಗೆ” 
೦ಪರ್ಕವಿದ್ದರೆ ಇನ್ನಿತರೆ ಪ್ರದೇಶಗಳಲ್ಲಿ ಕೇವಲ ಕಾಲುದಾರಿಗಳಲ್ಲೇ ಜನ ಸಂಚರಿಸುತ್ತಾರೆ. 


ಓ/ 


ಮೂಢನಂಬಿಕೆ, ಜಾತಿಪದತಿ, ಅಸಶತೆಯ ಆಚರಣೆ, ಅನಕ್ಷರತೆ, ಅಭಿವೃ ದಿ ಅಸಮಾನತೆ 
ಕಂಡುಬರುತ್ತದೆ. ಇಂತಹ "ಸಂದಭೆಕೆದಲ್ಲಿ ಮಾಧ್ಯಮಗಳ ಪಾತ್ರ ಬಾರತೀಯ ಸಮಾಜದಲ್ಲಿ 
ಬಹಳ ಪ್ರಮುಖವಾಗಿರುತ್ತದೆ. 


ನಾವು ಭಾರತೀಯ ಮಾಧಮದ ಇತಿಹಾಸವನು ಗಮನಿಸಿದಾಗ ರೇಡಿಯೋ, 
ಟೆಲಿವಿಷನ್‌, ಚಲನಚಿತ್ರಗಳು, ಸುದ್ದಿಮಾಧಮಗಳು, ವೈತ್ತಪತ್ರಿಕೆಗಳು ಭಾರತೀಯ 
ಸಂಸ್ಸತಿಯ ಮೇಲೆ ಅಪಾರ ಪ್ರಭಾಷೆ ಬೀಠಿರುವುದನು'ಗೆಮನಿಸಬಹುದಾಗಿದೆ. 
ಸ್ವಾತೆಂತ್ರ್ಯಾನಂತರದ ದಿನಗಳಲ್ಲೆ ಬಂದ ಚಲನಚಿತ್ರಗಳು ಮತ್ತು ಟೆಲಿವಿಷನ್‌ 
ಕರ್ಯಕ್ರಮಗಳು ಗ್ರಾಮೀಣಾಭಿವೃ ದಿ ಕೃಷಿ ಮತ್ತು ಕೈ ಗಾರಿಕೆಯ ಬೆಳವಣಿಗೆಗೆ 
ಮಹತ್ತವನು ನೀಡಿದವು. ಭಾರತ ಮತು ಪಾಕಿಸ್ತಾನ ವಿಭಜನೆಯಾದ ನಂತರ 
ಕೋಮೆಖಗೆಲಭೆಯು ಭುಗಿಲೆದ್ದಿತು. ಆದುದರಿಂದ ದೂರದರ್ಶನ ಮತ್ತು ಚಲನಚಿತ್ರ 
ರೇಡಿಯೋ ಕಾರ್ಯಕ್ರಮಗಳಲ್ಲೆ ಸೌಹಾರ್ಧತೆಗೆ ಹೆಚ್ಚಿನ ಮಹತ್ವ ನೀಡಲಾಯಿತು. 


ಅನಕ್ಷರತೆ ಪ್ರಮಾಣವನ್ನು ತಗ್ಗಿಸಲು ವಯಸ್ಕರ ಶಿಕ್ಷಣ ಕಾರ್ಯಕ್ರಮವನ್ನು ಜಾರಿಗೆ 
ತರುವಲ್ಲಿ ಸಮೂಹ ಮಾಧಮೆಗಳ ಪಾತ್ರವುಪ್ರ ಪಮ್‌ಖವೌಯಿತು. ಸಾಕ್ಷ ತ್ರಗಳಿ ಪ್ರಸಾರದ 
ಮೂಲಕ ವಿದುತ್‌ ಉಳಿತೆಯ, ವೈ ಜ್ಞಾನಿಕ ಮನೋಭಾವ ಬೆಳೆಸುವಲ್ಲಿ ಸಮೂಹ 
ಮಾಧಮಗಳೆ ಪಾತ್ರ ದೊಡ್ಡದು. ಚಲನಚಿತ್ರವು ಭಾರತೀಯ ಸಮೂಹ ಮಾಧಮಗಳಲ್ಲಿ 
ಅಗ್ರಸೆನವನ್ನು ಪಡೆದಿವೆ. ಭಾರತೀಯ ಸಮಾಜವು ಚಲನಚಿತ್ರಗಳಿಂದ ಅತಿಹೆಟ್ಟು 
ಪ್ರಭಾಶಿತವಾಗಿದೆ. ಚಲನಚಿತ್ರ ನಟರ ಹೆಸರಿನಲ್ಲಿ ಅಭಿಮಾನಿ ಸಂಘಟನೆಗಳಿವೆ. ಉತ್ತಮ 
ಚಲನಚಿತ್ರ ಗಳನ್ನು ನೋಡಿ ಅದರ ಆದರ್ಶಗಳನ್ನು ಮೈಗೂಡಿಸಿಕೊಂಡ ಉದಾಹರಣೆಗಳಿವೆ. 


ಕನ್ನಡದ ವರನಟ ಡಾ. ರಾಜ್‌ಕುಮಾರ್‌ ರವರ ಚಲನಚಿತ್ರಗಳನ್ನು ನೋಡಿ 
ನಗರಪ್ರದೇಶದಲ್ಲಿ ವಾಸಿಸುತ್ತಿದ್ದ ಜನರು ಹಳ್ಳಿಯ ಪ್ರದೇಶಗಳಿಗೆ ಹೋಗೆ ಅಭಿವೃದ್ಧಿ 
ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಈಗಲೂ ಕೂಡ ಅವರ ಹೆಸರಿನಲ್ಲಿ ಅಲ್ಲಲೆ ಉಚಿತ 
ಗಂಥಾಲಯಗಳಿಷೆ ವೆ: ಜ್ಞಾನಿಕ ಮೆನೋಭಾವದ ಕೊರತೆಯಿಂದಾಗಿ ಜನರು: ವ್ಯಕ್ತಿಯ 
ಸಧನದ ನಂತರ ನೇತ್ರದಾನ, ಅಂಗಾಂಗದಾನ ಮಾಡಲು ಹಿಂಜರಿಯುತ್ತಿದ್ದರು? 
ರಾಜ್‌ಕುಮಾರ್‌ ಅವರು ತಮ ಕಣ್ಣುಗಳನ್ನು ದಾನ ಮಾಡಿದ ಮೇಲೆ ಲಕ್ಷಾಂತರ ಜನರು 
ನೇತ್ರದಾನ ಮಾಡಿದ್ದಾರೆ. ಈೀತಿಯಲ್ಲಿಸಿಮೂಹ ಮಾಧ್ಯಮದ ಪ್ರಭಾವದಿಂದ ಸಾಮಾಜಿಕ 
ಮೌಲ್ಯಗಳಲ್ಲಿ ಬದಲಾವಣೆ ಉಂಟಾಗುತ್ತದೆ. 


ಸಮೂಹ ಮಾಧಮಗಳಿಂದ ಭಾರತೀಯ ವಿವಾಹಗಳ ವವಸೆಯಲ್ಲಿ ಬದಲಾವಣೆ 
ಉಂಟಾಗಿದೆ. ಯುವಕೆ' ಯುವತಿಯರು ತಮ್ಮ ಜಾತಿಯಲ್ಲಿಯೇ ಏಿವಾಹವಾಗುತ್ತಿದ್ದರು. 
ಜೊತೆಗೆ ತಮ್ಮ ತಂದೆ ತಾಯಿಯರು ಹುಡುಕಿದೆ ಸಂಗಾತಿಗಳೊಂದಿಗೆ ಮಾತ್ರ ವಿವಾಹ 
ಏರ್ಪಡುತ್ತಿತ್ತು. ಆದರೆ ಚಲನಚಿತ್ರ ಹಾಗೂ ಸಮೂಹ ಮಾಧಮಗಳ ಪ್ರಭಾವದಿಂದ 
ಅಂತಜಾ`ಕೆಯ ಮತ್ತು ಪ್ರೇಮ: ವಿವಾಹಗಳು ಹೆಚಾಗಿವೆ. ಫೇಸ್‌ಬುಕ್‌ ವಾಟ್‌ಅಪ್‌ ಮತ್ತು 
ಇಂಟರ್ನೆಟ್‌ಗಳ ಮೂಲಕವೇ ಈಗ ತಮ್ಮ ಸಂಗಾತಿಗಳನ್ನು ಕಂಡುಕೊಳುತಿದಾರೆ. ಇದರಿಂದ 
ಸಾಂಪ್ರಾದಾಯಿಕ ವಿವಾಹ ಪದ್ಧತಿಯಲ್ಲಿ"ಇಲ್ಪಮಟ್ಟಿನ ಬದಲಾವಣೆ ಉರಿಟಾಗಿದೆ. 


ಚಲನಚಿತ್ರ ನಟರ ಜೀವನಶೈಲಿ, ಅಭಿರುಚಿ, ಉಡುಪುಗಳನು ಯುವಕ 
ಯುವತಿಯರು ಅನುಕರಿಸುವುದರು ಕಾಣಬಹುದು. ಹಳೆಯ ಸೆಿಪ್ರ ದಾಯಗಳನ್ನು, 
ಮೌಢವನ್ನು ಸಮೂಹ ಮಾಧ್ಯಮಗಳಲ್ಲಿ ಪ್ರಸಾರಮಾಡಿ ಚರ್ಚೆಗೆ ಒಳಪಡಿಸುವುದರೆರಿದ 
ಎಷೆಸ್ಸೇ ಮಾರ್ಪಾಟುಗಳಾಗೆದೆ. 


ಭಾರತದ ವಿವಿಧ ಭಾಷೆಗಳ ಚಾನೆಲ್‌ ಗಳನ್ನು ಜನ ನೋಡುವುದರಿಂದ ಭಾಷೆಯ 
ಕಲಿಕೆ ಮತ್ತುಸೌಹಾರ್ದತೆಯು ಜಾಸ್ತಿಯಾಗಿದೆ. ಟಿಹಾರ ಅಭ್ಯಾಸವು ಬದಲಾಗಿದೆ. ಹೀಗೆ 
ಅನೇಕ ವಿಚಾರ ಗಳಲ್ಲಿ ಸಮೂಹ ಮಾಧ್ಯಮಗಳು ಭಾರತೀಯ ಸಮಾಜದ ಮೇಲೆ ಪ್ರಭಾವ 
ಬೀರಿರುವುದನ್ನು ಕಾಣಬಹುದು. ಈ ಪ್ರಭಾವಗಳನ್ನು ಗುರುತಿಸುವಾಗ ಸಮೂಹ ” 
ಮಾಧ್ಯಮಗಳು ಉಂಟುಮಾಡುತ್ತಿರುವ ದುಷ್ಟ ಪರಿಣಾಮಗಳನ್ನೂ ಗುರುತಿಸಬಹುದು. 


ಭಾರತೀಯ ಸಮಾಜದಲ್ಲಿ ಕೊಳ್ಳು-ಬಾಕ ಸಂಸ್ಕೃತಿಗೆ ಹೆಚ್ಚಿನ ಮಹತ್ವವಿರಲಿಲ್ಲ. ಸರಳ 
ಜೀವನಕ್ಕೆ ಆದ್ದತೆ ಇತ್ತು. ಆದರೆ, ಸಮೂಷಿ ಮಾಧಮಗೆಳಲ್ಲಿ ಶ್ರೀಮೆಂತ ಜವನಶೈಲಿಯೇ 
ಶ್ರೇಷ್ಠ ಎರಿಬ ರ್ಥ ಬರುವ ಜಾಹೀರಾತುಗಳಸು ತೋರಿಸುವುದರಿಂದ ಜನರ ಕೊಳ್ಳು- 
ಬಾಕ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದಾರೆ. ಕೆಲವು ಚಾನೆಲ್‌ಗಳು ವೈಜ್ಞಾನಿಕ 
ಮನೋಖಾವವನು ವಿರೋಧಿಸುವೆ' ಮೂಢನಂಬಿಕೆಗಳನ್ನು ನಿರಂತರವಾಗಿಯೇ ಪ್ರಚಾರ 
ಮಾಡುತ್ತಾ ಬರುತ್ತಿವೆ. ಜ್ಯೋತಿಷ್ಯದಂತಹ ಅವೈಜ್ಞಾನಿಕ ವಿಚಾರ ಗಳನ್ನು ಪ್ರತಿದಿನವೂ ಪ್ರಸಾರ 
ಮಾಡಲಾಗುತ್ತಿದೆ ಯಾೌವುದೆಸೇ ಒಂದು ಪಕ್ಷದ ಪರ ಅಥವಾ ವಕ್ತೆಯ ಪರ ಪ್ರಚಾರ 
ಮಾಡುವ ಮೌಧಮಗಳಿವೆ. ಮಹಿಳೆಯರನ್ನು ಕೇವಲ ಸಂಕುಚ ಮನೋಭಾವದ 
ವಕ್ಕಿಗಳಂತೆ ತೊಳಿಸುವ ಧಾರಾವಾಹಿಗಳು ಹೇರಳವಾಗಿ ಪ್ರಸಾರವಾಗುತ್ತಿವೆ. ಇದರಿಂದ 
2ಹಿಳೆಯರ ಸ್ಥಾನಮಾನಗಳ ಬದಲಾವಣೆಗೆ ಧಕ್ಕೆ ಉಂಟಾಗುತ್ತದೆ. 


ಒಟಾರೆಯಾಗಿ ಹೇಳುವುದಾದರೆ ಭಾರತೀಯ ಸಮಾಜದ ಮೇಲೆ ಸಮೂಹ 
ಮಾಧ್ಯಮಗಳು ಏಕಕಾಲದಲ್ಲಿ ನಕಾರಾತ್ಮಕ ಹಾಗೂ ಸಕಾರಾತ್ಮಕವಾದ ಪ್ರಭಾವ 
ಬೀರುವುದನ್ನು ಗುರುತಿಸಬಹುದು. 


ಸಾರಾಂಶ: 
ಈ ಅಧಾ ಲಿ ನಾವು ಸಮೂಹ ಮಾಧಮಗಳು ಭಾರತದಲ್ಲಿ ಬೆಳೆದು ಬಂದ 


ರೀತಿಯನ್ನು ಪರಿಚಯ "ಮಾಡಿಕೊಂಡಿದೇವೆ. ಅಪ್ರೆಗಳ ಅರ್ಥ ಮತ್ತು ಪ್ರಕಾರಗಳನ್ನು. 
ನಂತರ ಸಮಕಾಲೀನ ಸಮಾಜದಲ್ಲಿ ಅವುಗಳ ಪಾತ್ರವನ್ನು ಚರ್ಚಿಸಿದ್ದೇವೆ” 


ಪ್ರಮುಖ ಪದಗಳು 


ಸಮೂಹ ಮಾಧಮಗಳು- ಸಮೂಹ ಮಾಧಮಗಳೆಂದರೆ ಮಾಹಿತಿ ಮತ್ತು 
ಜ್ಞಾನವನ್ನು ಒಬ್ಬರಿಂದ ಬ್ರಿಬರಿಗೆ ವರ್ಗಾಯಿಸುವುದು. 


ಅಭ್ಯಾಸ 


1. ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 
1. ಭಾರತೀಯ ಜನಜೀವನದ ಅವಿಭಾಜ್ಯ ಅಂಗ_ 
2. ಸಮೂಹ ಮಾಧ್ಯಮದ ಎರಡು ಪ್ರಕಾರಗಳು __ಮತ್ತು 
3. ಕೇಸರಿಷ ಪತ್ರಿಕೆಯನ್ನು ಪ್ರಕಟಿಸಿದವರು 


4. ದೂರದರ್ಶನದಲ್ಲಿ ಜಾಹೀರಾತುಗಳನ್ನು ಪ್ರಕಟಿಸಲು ರಲ್ಲಿ ಅನುಮತಿ 
ನೀಡಲಾಯಿತು." 


5. ಸಿಲಿಕಾನ್‌ ಸಿಟಿ ಎಂದು ಪ್ರಸಿದ್ಧಿ ಪಡೆದಿರುವ ಕರ್ನಾಟಕದ ನಗರ 
11. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 

1. ಸಮೂಹ ಯು ಎಂದರೇನು? 

2. ಮುದ್ರಣ ಮಾಧ್ಯಮಕ್ಕೆ ಎರಡು ಉದಾಹರಣೆ ಕೊಡಿ? 


3. ES 2 ಕಷಿಗೆ ಸಂಬಂಧಿಸಿದಂತೆ ಪ್ರಸಾರವಾಗುವ ಒಂದು 
ಕಾರ್ಯಕ್ರಮವನ್ನುಕೆಳಿಸಿ 


4. ವಯಸ್ಕರ ಶಿಕ್ಷಣ ಎಂದರೇನು? 

5. ರೇಡಿಯೋದಲ್ಲಿ ಪ್ರಸಾರವಾಗುವ ಒಂದು ಶೈಕ್ಷಣಿಕ ಕಾರ್ಯಕ್ರಮವನ್ನು ಹೆಸರಿಸಿ. 
111. ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ 

1. ಸಮೂಹ ಜಾ ಎರಡು ಪ್ರಕಾರಗಳನ್ನು ಉದಾಹರಣೆಯೊಂದಿಗೆ ತಿಳಿಸಿ. 

2. ಸಮೂಹ ಹ 89] ರೇಡಿಯೋ ಹೇಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ? 

3. ಆಧುನಿಕ ಜೀವನದಲ್ಲಿ ಗಣಕಯಂತ್ರದ ಉಪಯುಕ್ತತೆಯನ್ನು ತಿಳಿಸಿ. 

4. ಜನರ ಜೀವನ ಶೈಲಿಯ ಮೇಲೆ ಸಮೂಹ ನ್ಯು ಪ್ರಭಾವವನ್ನು ತಿಳಿಸಿ. 
1%. ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ 

1. ಸಮಕಾಲೀನ ಸಮಾಜದಲ್ಲಿ ಸಮೂಹ ಮಾಧಮಗಳ ಪಾತ್ರವನ್ನು ವಿವರಿಸಿ? 


2. ಪ್ರಜಾಪ್ರಭುತ್ತ ದೇಶದಲ್ಲಿ ಸಮೂಹ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸುತ್ತವೆ 


ಟು" ೧. 


ಚರ್ಚಿಸಿ. 
3. ಚಲನಚಿತ್ರಗಳು ಸಾಮಾಜಿಕ ಮೌಲ್ಯಗಳನ್ನು ಹೇಗೆ ಪ್ರ ತಿಬಿಂಬಿಸುತ್ತವೆ? 
ಸಲಹಾತ್ಮಕ ಚಟುವಟಿಕೆಗಳು 


1. ದೂರದರ್ಶನದ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ಕುರಿತಂತೆ 
ತರಗತಿಯಲ್ಲಿ ಚರ್ಚಾಸ್ಪರ್ಧೆಯನ್ನು ಏರ್ಪಡಿಸಿ. 


2. ಸಾತಂತ್ರಪೂರ್ವದಲ್ಲಿ ವೃತ್ತ ಪತ್ರಿಕೆಗಳ ಮಹತ್ವವನ್ನು ಕುರಿತು ಮಾಹಿತಿಯನ್ನು 
ಸಿಂಗೆ, ಓಸಿ 


3. ಕಲಿಕೆಯಲ್ಲಿ ಸಮೂಹ ಮಾಧ್ಯಮಗಳನ್ನು ಹೇಗೆ ಪರಿಣಾಮಕಾರಿಯಾಗಿ 
ಬಳಸಿಕೊಳ್ಳುವಿರಿ. ಚರ್ಚಿಸಿ. 5 


(೬ 


